ಬಸವಣ್ಣನವರು 


ರಾಷ್ಟ್ರೀಯ ಜೀವನ ಚರಿತ್ರೆ ಮಾಲೆ 


ಬಸವಣ್ಣನವರು 


ಎಂ. ಚಿದಾನಂದಮೂರ್ತಿ 


ಅನುವಾದ 
ಶಂಸ ಐತಾಳ 





ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ISBN 81-237-1882-9 


ಮೊದಲ ಮುದ್ರಣ : 1991 (ಶಕ 1912) 
ಮೂರನೆಯ ಮುದ್ರಣ : 1998 (ಶಕ 1920) 
© ಎಂ. ಚಿದಾನಂದಮೂರ್ತಿ, 1972 

ರೂ. 20.00 


English Original : Basavanna 
Kannada title : Basavannanavaru 


ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ, 
ಎ-5, ಗ್ರೀನ್‌ ಪಾರ್ಕ್‌, ಹೊಸ ದೆಹಲಿ - 110 016 ಇವರಿಂದ ಪ್ರಕಟಿತ. 


ಪೀಠಿಕೆ 


ಬಿಸವಣ್ಣನವರ ಜೀವನ ಚರಿತ್ರೆಯನ್ನು ವಿಶ್ವಾಸಾರ್ಹ ರೀತಿಯಲ್ಲಿ ಈ ಪುಸ್ತಕದ 
ಮೂಲಕ ಓದುಗರ ಮುಂದಿಡಲು ನಾನು ಪ್ರಯತ್ನಿಸಿದ್ದೇನೆ. ಆಧಾರ 
ಯುಕ್ತವಾದ ಚಾರಿತ್ರಿಕ ಸಾಮಗ್ರಿಗಳ ಕೊರತೆ ನನ್ನ ಕೆಲಸವನ್ನು ಕಠಿಣ 
ಗೊಳಿಸಿತು. ಆದಕಾರಣ ಬಸವಣ್ಣನವರ ರಚನೆಗಳನ್ನೇ ಆಧರಿಸಿ ಅವರ 
ಜೀವನ ಚರಿತ್ರೆಯನ್ನು ಪುನರ್ರಚಿಸುವುದಲ್ಲದೆ ಅನ್ನಮಾರ್ಗ ನನಗಿರಲಿಲ್ಲ. 
ಲಭ್ಯವಿರುವ ಅರ್ಧ ಚಾರಿತ್ರಿಕ ಮತ್ತು ಜನಪದ ಸಾಶಿತೃವನ್ನು ಬಳಸಿ ಈ 
ಕೃತಿಯನ್ನು ರಚಿಸಿದ್ದೇನೆ. ಯಥಾರ್ಥವಾಗಿ ಹಾಗೂ ಉತ್ಕೃಷ್ಟವಾದ ಬಸವಣ್ಣ 
ನವರ ಜೀವನ ಚರಿತ್ರೆಯೊಂದು ಬಹುಕಾಲದಿಂದ ಅಗತ್ಯವಾಗಿತ್ತು. ಈ ಪುಸ್ತಕ 
ಆ ಅಗತ್ಯವನ್ನು ಪೂರೈಸುವುದೆ೦ದು ನಾನು ಆಶಿಸಿದ್ದೇನೆ. 
ನಾನು, ಈ ಹಿಂದೆ, ಕನ್ನಡದಲ್ಲಿ ಬರೆದ ಇದೇ ಹೆಸರಿನ ಪುಸ್ತಕವನ್ನು 
ಪ್ರಸ್ತುತ ಕೃತಿ ಬಹುಮಟ್ಟಿಗೆ ಆಧರಿಸಿದೆ. ಈ ಕೃತಿ ಅನೇಕ ಹೊಸ ವಿಷಯಗಳ 
ಮೇಲೆ ಬೆಳಕು ಚೆಲ್ಲುತ್ತದೆ. ಹಾಗೂ ಇಲ್ಲಿನ ವಿಚಾರಧಾರೆ ನನ್ನ ಹಳೆಯ 
ಕೃತಿಯಿಂದ ಭಿನ್ನವಾಗಿದೆ. ನಾಡಿನ ಎಲ್ಲಾ ಓದುಗರೂ ಸುಲಭವಾಗಿ ಅರ್ಥ 
ಮಾಡಿಕೊಳ್ಳಲು ನೆರವಾಗುವಂತೆ. ಅನೀಕ ಸಂಸ್ಕತ ಶಬ್ದಗಳನ್ನು 
ವಿವರಿಸಿದ್ದೇನೆ. 
ನ್ಯಾಷನಲ್‌ ಬುಕ್‌ ಟ್ರಿಸ್ಟಿಗಾಗಿ ಹಾಗೂ ಕನ್ನಡೇತರ ಉಪಯೋಗಕ್ಕಾಗಿ 
ಇ೦ಗ್ಲೀಹಿನಲ್ಲಿ ನಾನು ಬರೆದ ಈ ಪುಸ್ತಕದ ಹಸ್ತಪ್ರತಿಯನ್ನು ಬೆ೦ಗಳೂರು 
ಕೃಹಿ ವಿಶ್ವವಿದ್ಯಾನಿಲಯದ ಇಂಗ್ಲೀಷ್‌ ಉಪಪ್ರಾಧ್ಧಾಪಕ ಶ್ರೀ ಡಿ.ಎ. ಶಂಕರ್‌ 
ಅವರು ಕೂಲಂಕಷವಾಗಿ ಪರಿಶೀಲಿಸಿ ಸೂಕ್ತ ತಿದ್ದುಪಡಿಗಳನ್ನು ಸೂಚಿಸಿದರು. 
ಅವರ ಏೀಕೆ ಏಪ್ಪಣಿಗಳು ನನ್ನ ನಿರೂಪಣೆಯನ್ನು ಬಹಳಷ್ಟು ಉತ್ತಮ 
ಗೊಳಿಸಿದೆ. ಅವರಿಗೆ ನನ್ನ ಅನಂತ ಧನ್ನವಾದಗಳು. 
| ಎಂ. ಚಿದಾನಂದಮೂರ್ತಿ 


ಲ ೦೦ ಇ.ಲಾಲಾಇಿ WN 


ಪರಿವಿಡಿ 


ಪೀಠರಿ ಕೆ 


. ಬಸವಣ್ಣನವರ ಕಾಲ 
, ಬಾಲ್ಕ ದಿನಗಳು 
, ಸ್ವೇಚ್ಛಾ ವಿಹಾರಿ 


ಸಮಾಜ ಪುನರ್ಪವೇಶ 
ಕಲ್ಕಾಣ 


, ಕ್ರಾಂತಿಕಾರ ಹಾಗೂ ಸುಧಾರಕ 


. ಆಧ್ಯಾತ್ಮಿಕ ಸಾಧಕ 
, ಬಸವಣ್ಣನವರು, ಅವರ ಸಮಕಾಲೀನರು 


ಕೊನೆಯ ದಿನಗಳು 


_ ವಚನಕಾರ ಬಸವಣ್ಣನವರು 


ಉಪಸಂಹಾರ 
ಗೃ೦ಥ ಸೂಚಿ 


12 
19 
ಈ 
51 
45 
61 
10 
ರಿಂ 
90 
100 
104 


1. ಬಸವಣ್ಣನವರ ಕಾಲ 


ಭಾರತೀಯ ಸಮಾಜ ಮೂಲತಃ ಸಂಪ್ರದಾಯಶೀಲವಾದ್ದರಿಂದ, ತನ್ನ 
ಸಮಾಜಶಾಸ್ತ್ರೀಯ ನಿಲುವಿನಲ್ಲಿ ಯಾವುದೇ ತೀವ್ರ ಪರಿವರ್ತನೆಗಳು 
ಉಂಟಾಗಲು ಅದು ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಆಗಾಗ 
ಹೇಳಲಾಗುತ್ತದೆ. ಒಂದು ನಿರ್ದಿಷ್ಟ ಮಿತಿಯವರೆಗೆ ಈ ಅಭಿಪ್ರಾಯ ಸತ್ವ 
ವಾಗಿರಬಿಪುದು. ಆದರೆ ಕ್ರಾಂತಿಕಾರರು ರಂಗದ ಮೇಲೆ ಕಾಣಿಸಿಕೊಂಡು 
ಹಿಂದೆ ಒಪ್ಪಲಾದ ಸಾಮಾಜಿಕ ರೂಢಿಗಳ ವಿರುದ್ಧ ವರ್ತಿಸಿದ ನಿದರ್ಶನ 
ಗಳಿವೆ. ತಮ್ಮ ಸಂಪ್ರದಾಯಗಳಿಗೆ ಅನುಸಾರವಾಗಿ ತಮ್ಮೊಂದಿಗೆ ಸಮಾಜ 
ವನ್ನು ನಡೆಸಿಕೊಂಡು ಹೋಗಲೂ, ತಮ್ಮ ಕನಸುಗಳಿಗೆ ಅನುಸಾರವಾಗಿ 
ಅದನ್ನು ರೂಪಿಸಲೂ ಅವರು ಶಕ್ತರಾಗಿದ್ದರು. ಭಾರತದ ಇತಿಹಾಸದಲ್ಲೇ 
ನಾವು ಕಾಣುವ ಇಂಥ ಅಪೂರ್ವ ವ್ಹಕ್ತಿಗಳಲ್ಲೆ ಬಸವಣ್ಣನವರೂ ಒಬ್ಬರಾಗಿ 
ದ್ದರು ಧರ್ಮದಲ್ಲಿ ನಂಬಿಕೆಯುಳ್ಳವರಿಗೆ ಇವರೊಬ್ಬರು ಪ್ರವಾದಿ; 
ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಸಮಾಜ ಸುಧಾರಕರು ಮತ್ನು 
ಕ್ರಾಂತಿಕಾರರು. ಇನ್ನು ಕೆಲವರ ದೃಷ್ಟಿಯಲ್ಲಿ ಇವರು ಸುಧಾರಕರೂ ಹೌದು; 
ಪ್ರವಾದಿಯೂ ಹೌದು. 
ಆಕರಗಳು. 

ಕ್ರಿ.ಶ. 12ನೆಯ ಶತಮಾನದ ಮಧ್ಯಭಾಗ ಬಸವಣ್ಣನವರ ಕಾಲ. ಭಾರತದ 
ಧಾರ್ಮಿಕ ಮುಖಂಡರ ಬಗ್ಗೆ ಉಪಲಬ್ದವಿರುವಂತೆ ಬಸವಣ್ಣನವರ ಬಗ್ಗೆ 
ಸಮಕಾಲೀನವಾದ ಜೀವನ ಚರಿತ್ರೆ ನಮ್ಮಲ್ಲಿಲ್ಲ. ಅವರ ಕಾಲದ ಜೀವನ 
ಚರಿತ್ರಕಾರರೆನಿಸಿಕೊ೦ಡವರು ಬರೆದಿರುವುದು ಕೇವಲ ಪುರಾಣಗಳಾಗಿವೆಯೇ 
ಹೂರತು ಚರಿತ್ರೆಯಲ್ಲ... ಬಸವಣ್ಣನವರು ಪವಾಡಗಳನ್ನು ಮಾಡ ಬಲ್ಲವ 
ರಾಗಿದ್ದರೆ೦ಂಬ ತಪ್ಪು ತಿಳುವಳುಕೆಯಿಂದ ಅವರನ್ನು ದೇವರೆಂದು ಭಾವಿಸಿ 
ಅವರು ಅತೀಂದ್ರಿಯ ಶಕ್ತಿಗಳನ್ನೂ ಪಡೆದಿದ್ದರೆಂದು ನಂಬಲಾಗಿತ್ತು. 
ಆದರೂ ಜೀವನ ಚರಿತ್ರೆಯ ರೂಪರೇಖಿಗಳಿಗೆ ಸಂ೦ಬಂಧಿಸಿರುವಷ್ಟರ 
ಮಟ್ಟಿಗೆ ಈ ಪುರಾಣಗಳೇ ನಮಗೆ ಮಾಹಿತಿ ನೀಡುವಂತಹ ಮುಖ್ಯ 
ಆಕರಗಳಾಗಿವೆ. ಬಸವಣ್ಣನವರ ಬಗ್ಗೆ, ಹರಿಹರ (ಸು. ಕ್ರಿ.ಶ. 1230) 'ಬರೆದ 
“ಬಸವರಾಜದೇವರ ರಗಳ' ಎಂಬ ದೀರ್ಫ ಕೃತಿಯೊಂದು ಅದೃಷ್ಟವಶಾತ್‌ 
ನಮ್ಮಲ್ಲಿದೆ. ಹರಿಹರ ಮತ್ತು ಬಸವಣ್ಣ ಇವರ ಕಾಲದ ನಡುವೆ ಹೆಚ್ಚು 


2 ಬಸವಣ್ಣನವರು 


ಅಂತರವಿಲ್ಲ. ಹರಿಹರನದೂ ಪುರಾಣ ಕಥೆಗಳ ಲೇಖಕರ ದೃಷ್ಟಿಕೋನವಾಗಿದೆ 
ಎಂಬುದರಲ್ಲಿ ಸಂದೇಹವಿಲ್ಲ. ಆದರೂ ಇವನ ಕೃತಿ ಚಾರಿತ್ರಿಕ ಮೌಲ್ಯದಿಂದ 
ಕೂಡಿದ ಸಾಕಷ್ಟು ಮಾಹಿತಿಗಳನ್ನು ಒಳಗೊಂಡಿದೆ. ಸ್ವತಃ ಬಸವಣ್ಣನವರೂ 
ಅವರ ಸಮಕಾಲೀನರಾದ ವೆಚನಕಾರರೂ ಬರೆದ ವಚನಗಳು ಮಾಹಿತಿಯನ್ನು 
ಒದಗಿಸುವ ಎರಡನೆಯ ಆಕರ. ಬಸವಣ್ಣನವರ ವಚನಗಳು ಅವರ ವೃಕ್ತಿತ್ವದ 
ಒ೦ದು ನೋಟವನ್ನು ನಮಗೆ ನೀಡುತ್ತವೆ. ಹಾಗೂ ಅವರು ಮಾನಸಿಕವಾಗಿ 
ಮತ್ತು ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದಿದ ಬಗೆಯನ್ನು ಅರಿಯಲು 
ನಮಗೆ ನೆರವಾಗುತ್ತವೆ. ಅಲ್ಲದೆ ಅವರ ಕಾಲಕ್ಕೆ ಸೇರಿದ ಶಾಸನಗಳೂ 
ದೊರೆತಿವೆ. ಈ ಶಾಸನಗಳಲ್ಲಿ ಯಾವುದೂ, ಬಸವಣ್ಣನವರು ಅಥವಾ ಅವರು 
ಕೈಗೊಂಡ ಸುಧಾರಣೆಯನ್ನು ಕುರಿತು ಪ್ರಸ್ತಾಪಿಸದೆ ಇದ್ದರೂ, ಒಟ್ಟಿನಲ್ಲಿ 
ಅವರ ಕಾಲದ ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ಸನ್ನಿವೇಶವನ್ನು 
ಅರ್ಥಮಾಡಿಕೊಳ್ಳಲು ನಮಗೆ ನೆರವಾಗುತ್ತವೆ. ಬಸವಣ್ಣನವರ ಅನಂತರದ 
ಕಾಲಕ್ಕೆ ಸೇರಿದ ಕೆಲವು ಶಾಸನಗಳೂ ಅವರನ್ನು ಕುರಿತು ಉಲ್ಲೇಖಿಸಿವೆ. 
ಆದರೆ ಅವರ ಜೀವನಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಳೇನೂ 
ಇವುಗಳಿ೦ದ ನಮಗೆ ಸಿಗುವುದಿಲ್ಲ. 

ಬಸವಣ್ಣನವರು ಮೆತ್ತು ಅವರ ಸಮಕಾಲೀನರಿಗೆ ಸಂಬಂಧಿಸಿದ 
ಕಥೆಗಳನ್ನು ಆಧರಿಸಿದ ಸಮಗ್ರ ಸಾಹಿತ್ಯ ಕನ್ನಡದಲ್ಲಿ ಬೆಳೆದಿದೆ. “ಬಸವ 
ಪುರಾಣಮು' ಎಂಬುದು ಪಾಲ್ಕುರಿಕೆ ಸೋಮನಾಥ (ಸು. ಕ್ರಿ.ಶ. 1260) 
ತೆಲುಗಿನಲ್ಲಿ ರಚಿಸಿದ ಅಮರ ಕೃತಿ. ಅನಂತರ ಕ್ರಿ.ಶ. 1369 ರಲ್ಲಿ ಭೀಮ 
ಕವಿ ಇದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾನೆ. ಈ ಕನ್ನಡ ಆವೃತ್ತಿ ಕರ್ನಾಟಕ 
ರಾಜ್ಯದ ಆತ್ಮಂತ ಜನಪ್ರಿಯ ಕೃತಿಗಳಲ್ಲಿ ಒಂದು. ಅಗಾಧ ಭಕ್ತಿಯೊಂದಿಗೆ 
ಇದರ ಪರ ನ -ಅಧ್ಯಯನಗಳನ್ನು ಮಾಡಲಾಗಿದೆ. ಕರ್ನಾಟಕಾದ್ಧಂತ ಇದರ 
ನೂರಾರು ಸ್ತಪ್ರತಿಗಳು. ದೊರೆತಿರುವುದೇ. ಇದರ ಜನಪ್ರಿಯತೆಗೆ 
ಸಾಕ್ಷ್ಯವಾಗಿದೆ. 

ಬಸವಣ್ಣನವರ ಜೀವನಕ್ಕೆ ಸಂಬಂಧಿಸಿದಂತೆ ಹಿಂದಿನ ಕೃತಿಗಳಲ್ಲಿ ದಾಖಲೆ 
ಗೊ೦ಡ೦ತಹ ಕೆಲವು ಸಂಗತಿಗಳು ವಿರೋಧಾತ್ಮಕವಾಗಿವೆ ಮತ್ತು ಕೆಲವು 
ಗಂಭೀರ ವಾಗ್ದಾದಗಳಿಗೆ ಎಡೆಮಾಡಿಕೊಟ್ಟವೆ. ಬಸವಣ್ಣನವರನ್ನು ದೇವರೆಂದು 
ಭಾವಿಸಬೇಕೇ? ಅಥವಾ ಕೆಲವು ಪರಿಮಿತಿಗಳಿಂದ ಕೂಡಿದ ಒಬ್ಬ ಮಹಾ 
ಮಾನವನೆಂದು ಪರಿಗಣಿಸಬೇಕೆ? ಎಂಬುದು ಪ್ರಶ್ನೆ. ಈ ಜೀವನ ಚರಿತ್ರೆಯ 
ಲೇಖಕ ಎರಡನೆಯ ನಿಲುವನ್ನೇ ತಾಳಿದ್ದಾನೆ. ಬಸವಣ್ಣನವರು ಮಾನವನೇ 
ಆಗಿದ್ದುದರಿಂದ ಮತ್ತು ಉನ್ನತ ಮಾನವೀಯ ಮೌಲ್ಯಗಳಿಂದ ಕೂಡಿದ 
ಕಾರ್ಯಗಳನ್ನೇ ಕೈಗೊಂಡಿದ್ದರಿಂದ ಅವರು ಮಹಾನ್‌ ವ್ಯಕ್ತಿಯಾದರು 
ಎ೦ಬುದು ಈ ಲೇಖಕನ ದೃಢ ನಂಬಿಕೆಯಾಗಿದೆ. 


ಬಸವಣ್ಣನವರ ಕಾಲ 3 


ಸಾಮಾಜಿಕ ಹಿನ್ನೆಲೆ 

ಬಸವಣ್ಣನವರು ಜನಿಸಿದ್ದು ಜಾತಿ ಪದ್ಧತಿಯನ್ನು ಆಧರಿಸಿದ್ದ ಸಮಾಜ 
ದಲ್ಲಿ. ಜಾತಿ ಪದ್ಧತಿ ಎರಡು ವಿಚಾರಗಳನ್ನು ಧ್ವನಿಸುತ್ತದೆ: ಮೊದಲನೆಯ 
ದಾಗಿ ಪ್ರತಿಯೊಂದು ಜಾತಿಗೂ ತನ್ನದೇ ಆದ ಒಂದು ದರ್ಜಿಯಿದೆ ಎಂಬ 
ಅರ್ಥದಲ್ಲಿ ಜಾತಿಗಳ ಕ್ರಮಬದ್ಧ ಶ್ರೇಣಿಯೊಂದಿತ್ತು; ಎರಡನೆಯದಾಗಿ, 
ಪ್ರತಿಯೊಂದು ಜಾತಿಗೂ ತನ್ನದೇ ಆದ ಒಂದು ಪ್ರವೃತ್ತಿಯಿದ್ದು ಒಂದು 
ಜಾತಿಯಲ್ಲಿ ಹುಟ್ಟಿದವನು ತನ್ನ ಜಾತಿಯ ವೃತ್ತಿಯನ್ನೇ ಅನುಸರಿಸಿ 
ಕೊ೦ಡು ಹೋಗಬೇಕೆಂದು ನಿರೀಕ್ಷಿಸಲಾಗಿತ್ತು. ಈ ಶ್ರೇಣಿಯಲ್ಲಿ ಬ್ರಾಹ್ನಣರು 
ಪಟ್ಟಿಯ ಮೆಲ್ತುದಿಯಲ್ಲಿದ್ದರು. ಹಾಗೂ ಹೊಲೆಯರು ಕೆಳತುದಿಯ 
ಲ್ಲಿದ್ದರು. ಇವೆರಡು ಜಾತಿಗಳ ನಡುವೆ ವರ್ತಕ, ಕೃಷಿಕ, ನೇಕಾರ, ಕುಂಬಾರ 
ಹಾಗೂ ಇತರರಿದ್ದರು. 

ಸಮಾಜದಲ್ಲಿ ಬ್ರಾಹ್ಮಣರು ವಿಶೇಷ ಗೌರವ - ಅಧಿಕಾರಗಳುಳ್ಳ ವರ್ಗಕ್ಕೆ 
ಸೇರಿದ್ದರು. ಇವರಲ್ಲಿ ಅನೇಕರು ಶಿಕ್ಷಿತರಾಗಿದ್ದು ಇವರನ್ನು ಜ್ಞಾನ 
ಸಂಸ್ಕೃತಿಗಳ ಭಂಡಾರವೆಂದು ಪರಿಗಣಿಸಲಾಗಿತ್ತು. ರಾಜ್ಯದ ಜವಾಬ್ದಾರಿ 
ಯುತ ಹುದ್ದೆಗಳಿಗೆ ಇವರುಗಳನ್ನೇ ನೇಮಿಸುವುದು ಅಂದಿನ ರಾಜರುಗಳ 
ವಾಡಿಕೆಯಾಗಿತ್ತು. ಶಾಸನಗಳಲ್ಲಿ “ದಂಡನಾಧ' ಎಂಬಿ ಹ್ರದ್ದೆ ಉಲ್ಲೇಖ 
ಗೊಂಡಿದ್ದು ಅಧಿಕತರವಾಗಿ ಬ್ರಾಹ್ನಣರೇ ಈ ಹುದ್ದೆಯನ್ನು ಪಡೆಯುತ್ತಿ 
ದ್ದರು. ಇವರುಗಳು ವಿವಿಧ ಅಗ್ರಹಾರಗಳಿಗೆ ಸೇರಿದವರಾಗಿದ್ದರು. ರಾಜರು 
ಮತ್ತು ಇತರ ಶ್ರೀಮಂತರು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟ ಗ್ರಾಮಗಳೇ 
ಅಗ್ರಹಾರಗಳು. ಇಂಥ ದಾನಗಳಿಂದಾಗಿ ತಮ್ಮ ಸಂಪೂರ್ಣ ಗಮನವನ್ನು 
ಅಧ್ಯಯನ - ಅಧ್ಯಾಪನಗಳಿಗಾಗಿ ಮೀಸಲಾಗಿಡಲು ಬ್ರಾಹ್ನಣರಿಗೆ ಸಾಧ್ಯವಾ 
ಗಿತ್ತು. ಈ ಅಗ್ರಹಾರಗಳು ಕ್ರಮೇಣ ಮಹಾ ವಿದ್ಯಾಕೇಂದ್ರಗಳಾಗಿ ದೊಡ್ಡ 
ದೊಡ್ಡ ವಿದ್ವಾಂಸರಿಗೆ ಆಸರೆ ನೀಡಿದವು. ದೇಶದ ಎಲ್ಲ ಭಾಗಗಳಿಂದಲೂ 
ವಿದ್ಯಾರ್ಥಿಗಳು ಉಚ್ಚವಿದ್ಧಾಭ್ಮಾಸ ಪಡೆಯಲು ಗುಂಪು ಗುಂಪಾಗಿ ಈ 
ಕೇಂದ್ರಗಳಿಗೆ ಬರತೊಡಗಿದರು. ಇಲ್ಲಿ ಅಧ್ಯಯನ ಮತ್ತು ಕಲಿಕೆಗೆ ಅವಕಾಶ 
ವಿದ್ದಂತಹ ವಿಷಯಗಳ ಸ್ಪಷ್ಟ ಚಿತ್ರಣವನ್ನು ಶಾಸನಗಳು ನೀಡುತ್ತವೆ. ಈ 
ವಿಷಯಗಳಲ್ಲಿ ವೇದಗಳು, ಆರು ವೇದಾ೦ಗಗಳು, ಸೃತಿಗಳು, ಪುರಾಣ 
ಗಳು, ವ್ಯಾಕರಣ, ಛಂದಸ್ಸು, ದರ್ಶನದ ಆರು ಪದ್ದತಿಗಳು, ಕಾವ್ಯ, 
ಗಜಶಾಸ್ತ್ರ, ಹಯಶಾಸ್ತ್ರ ಮತ್ತು ವೈದ್ಕ ವಿಜ್ಞಾನಗಳು ಸೇರಿದ್ದವು. 

ಅಗ್ರಹಾರದ ಮೇಲೆ ಹತೋಟಿಯನ್ನು ಇರಿಸಿಕೊಂಡ ಬ್ರಾಹ್ಮಣ ಸಮು 
ದಾಯದ ಸದಸ್ಯರನ್ನು "ಮಹಾಜನ' ರೆಂದು ಕರೆಯಲಾಗಿತ್ತು. ಇವರು 
ಒಂದು ತ೦ಡದಂತೆ ಕೆಲಸ ಮಾಡುತ್ತಿದ್ದರು ಮತ್ತು ಅಗ್ರಹಾರದ ವಿವಿಧ 
ಚಟುವಟಿಕೆಗಳ ಮೇಲೆ ಗಮನವಿಬ್ಟದ್ದರು. ಕೆಲವು ಸಂದರ್ಭಗಳಲ್ಲಿ 


4 ಬಸವಣ್ಣನವರು 


ಮಹಾಜನರು ತಮ್ಮ ನಾಯಕನನ್ನು ಆರಿಸಿಕೊಳ್ಳುತ್ತಿದ್ದುದನ್ನೂ ಅವನ ಮಾರ್ಗ 
ದರ್ಶನದಲ್ಲಿ ಕೆಲಸ ಮಾಡುತ್ತಿದ್ದುದನ್ನೂ ನಾವು ನೋಡುತ್ತೇವೆ. ಬಸವಣ್ಣ 
ಇಂಥ ಒಬ್ಬ ನಾಯಕನ ಮಗನಾಗಿದ್ದನೆಂಬುದನ್ನು ಇಲ್ಲಿ ಹೇಳುವುದು 
ಯುಕ್ತವಾಗಿದೆ. 

ಬ್ರಾಹ್ಮಣರದು ಸುಶಿಕ್ಷಿತರ ಹಾಗೂ ಆಧ್ಯಾತ್ಮಿಕ ಜ್ಞಾನ ಹೊಂದಿದದವರ 
ಸಮುದಾಯವಾಗಿತ್ತು ಎಂಬ ಸಂಗತಿ ಈ ಚಿತ್ರಣದ ಒಂ೦ದಂಶವಷ್ಟೇ 
ಆಗಿದೆ. ಸಮಾಜದಲ್ಲಿ ಸಾಮಾಜಿಕ ಹಾಗೂ ಧಾರ್ಮಿಕ ರಂಗದ ನಿರಂಕುಶ 
ಪ್ರಭುಗಳಾಗಿ ಹೊಂದಿರುವ ವಿಶೇಷಾಧಿಕಾರಗಳಿಂದಾಗಿ ಅವರಿಗೆ ತಾವು ಇತರ 
ಜಾತಿಗಳವರಿಗಿಂತ ಶ್ರೇಷ್ಠರೆಂಬ ಭಾವನೆಯಿತ್ತು. ತಮ್ಮ ಜಾತಿಯ ಬಗ್ಗೆ 
ಅವರಿಗೆ ಹೆಮ್ಮೆಯಿತ್ತು. ಆದ್ದರಿಂದ ಇತರ ಸಮುದಾಯಗಳವರನ್ನು 
ಅವರು ಕಡೆಗಣಿಸುತ್ತಿದ್ದರು. ಎಲ್ಲ ಮಾನವರೂ ಸರಿಸಮಾನರೆಂಬಂಥ ಕೆಲವು 
ಉಚ್ಚ ಆದರ್ಶಗಳನ್ನು ಬ್ರಾಹ್ನಣರಿಗೆ ಅವರು ಅಭ್ಯಾಸ ಮಾಡಿದ್ದ ಧರ್ಮ 
ಗೃ೦ಥಗಳು ಬೋಧಿಸಿದ್ದುವು. ಆದರೆ ಈ ಆದರ್ಶಗಳು ಬರಿಯ ಆದರ್ಶ 
ಗಳಾಗಿಯೇ ಉಳಿದುವು ಹಾಗೂ ಇವು ಆಚರಣೆಗೆ ಬಂದದ್ದು ಬಹಳ 
ಅಪರೂಪ ಸಂದರ್ಭಗಳಲ್ಲಿ ಮಾತ್ರ. “ಶಾಸ್ತ್ರಗಳ ರೀತಿ ನೀತಿ ಒಂದಾದರೆ 
ಅವರದು... ಮತ್ತೊ೦ದು": ಎಂದು. ಬಸವಣ್ಣನವರು. ಬ್ರಾಹ್ನಣರನ್ನು 
ಖಂಡಿಸುತ್ತಾರೆ. ಹೀಗೆ ಆದರ್ಶ ಹಾಗೂ ವಸ್ತುಸ್ಥಿತಿಗಳ ನಡುವೆ ಕಂದಕವಿತ್ತು. 
ಅಲ್ಲದೆ ಬ್ರಾಹ್ಮಣ ಧರ್ಮ ಪ್ರಾಮುಖ್ಯವನ್ನು ಕಳೆದುಕೊಂಡ ಮತ 
ಕ್ರಿಯಾವಿಧಿಗಳ ಒಂದು ಸಮೂಹವಾಗಿ ಪರಿಣಮಿಸಿತು. ಬ್ರಾಹ್ನಣರಲ್ಲಿ 
ಅನೇಕರಿಗೆ ಜ್ಞಾನ ಅಥವಾ ಭಕ್ತಿಗಿಂತ ಕರ್ಮವೇ ಮುಖ್ಯವಾಗಿತ್ತು. ಅವರಿಗೆ 
ದೇವರ ಬಗೆಗಿರುವ ಪ್ರೀತಿ ಕೇವಲ ತೋರಿಕೆಯದಾಗಿತ್ತು. ಸಮಕಾಲೀನ 
ಲೇಖಕನೊಬ್ಬ ಹೇಳಿದಂತೆ, ಇವರ ಭಕ್ತಿ ಮಡಕೆಯ ಚೂರಿನ ಮೇಲೆ ನೆಟ್ಟ 
ಪುಟ್ಟಿ ಸಸಿಯಂತೆ ಇತ್ತು. ತನ್ನ ಬೇರನ್ನು ಕೆಳಗೆ ಊರಲು ಅಥವಾ ಬೆಳೆದು 
ಫಲ ಬಿಡಲು ಅದಕ್ಕೆ ಸಾಧ್ಯವಿಲ್ಲ. ಮತ ಕ್ರಿಯಾವಿಧಿಗಳಿಂದ ಕೂಡಿದ 
ಇಂಥ ಧರ್ಮ ಎಂಥ ವಿಷಮಸ್ಸಿತಿಯನ್ನು ತಲುಪಬಲ್ಲದು ಎಂಬು 
ದನ್ನು, ಬ್ರಾಹ್ಮಣರು ಆಚರಿಸುವ ಯಜ್ಞಯಾಗಾದಿ ಸಂಸ್ಕಾರಗಳಲ್ಲಿ ನೋಡ 
ಬಹುದಾಗಿತ್ತು. ಅಂಥ ಯಜ್ಞಗಳಲ್ಲಿ ಪ್ರಾಣಿವಧೆ ನಡೆಯುತ್ತಿತ್ತು ಎಂದು 
ನಂಬಲು ಆಧಾರವಿದೆ. ಯಾಗದಲ್ಲಿ ಬಲಿಕೊಡುವುದಕ್ಕಾಗಿ ಎಳೆದು 
ಕೊಂಡು ಹೋಗುತ್ತಿದ್ದ ಹೋತವೊ೦ದು ಅರ್ತವಾಗಿ ಕೂಗುವ ಚಿತ್ರವನ್ನು 
ಬಸವಣ್ಣನವರು ನೀಡಿದ್ದಾರೆ. 

ಉಚ್ಚಜಾತಿಯಾದ: ಬ್ರಾಹ್ಮಣ ಹಾಗೂ ನೀಚಜಾತಿಯಾದ ಚಾಂಡಾಲ 
(ಅಸ್ಪಶ್ಳ) ಈ ಜಾತಿಗಳ ನಡುವೆ ಅನೇಕ ಜಾತಿಗಳಿದ್ದುವು. ಪ್ರತಿಯೊಂದು 
ಜಾತಿಯವರೂ ತಮ್ಮದೇ ಜಾತಿಯ ವೃತ್ತಿಯನ್ನು ಅನುಸರಿಸುತ್ತಿದ್ದರು. 


ಬಸವಣ್ಣನವರ ಕಾಲ 5 


ಇವುಗಳಲ್ಲಿ ಪ್ರಾಯಶಃ ಅತ್ನಂತ ಮುಖ್ಯವಾದುದು ವರ್ತಕ ಸಮುದಾಯ. 
ಈ ವರ್ತಕರು ತಮ್ಮದೇ ವೃತ್ತಿಸಂಘಗಳನ್ನು ಸ್ಥಾಪಿಸಿಕೊಂಡು ಹಣಕಾಸಿನ 
ಸಂಪೂರ್ಣ ವ್ಯವಹಾರದ ಮೇಲೆ ನಿಯಂತ್ರಣ ಹೊಂದಿದ್ದರು. ದೇವಾಲಯ 
ಗಳಿಗೂ ಇತರ ಧಾರ್ಮಿಕ ಸಂಸ್ಥೆಗಳಿಗೂ ಇವರು ನೀಡಿದ ಉದಾರ ದಾನ 
ಗಳನ್ನು ಅನೇಕ ಶಾಸನಗಳು ದಾಖಲಿಸಿವೆ. ಆದರೆ ಎಲ್ಲ ಕಾಲದಲ್ಲಿಯೂ 
ಇರುವಂತೆಯೆ, ಬಡಜನರ ಮುಗ್ಧತೆಯನ್ನು ದುರುಪಯೋಗಪಡಿಸಿ 
ಕೊಂಡು, ಅವರ ಶೋಷಣೆ ಮಾಡುವ ವರ್ತಕರು ಆಗಲೂ ಇದ್ದರು. 
ಅವರಲ್ಲನೇಕರು, ವ್ಥಾಪಾರಕಾಲದಲ್ಲಿ ತಾವು ಮಾಡಿದ ಪಾಪಗಳು ಪರಿಹಾರ 
ಆಗಲೆಂಬ ಆಶಯದಿಂದ ಕೆರೆಗಳನ್ನೂ ದೇವಾಲಯಗಳನ್ನೂ ಕಟ್ಟಿಸಿದರು. 
ಸರಕುಗಳನ್ನು ಕೊಂಡುಕೊಳ್ಳಲಿಕ್ಕಾಗಿ ಒಂದು; ಮಾರಲಿಕ್ಕಾಗಿ ಒಂದು - ಈ 
ರೀತಿ ತೂಕ ಹಾಗೂ ಅಳತೆಯ ಎರಡು ಮಾನಗಳನ್ನು ಬಳಸುತ್ತಿದ್ದ ವರ್ತಕ 
ರನ್ನು ಬಸವಣ್ಣನವರ ಸಮಕಾಲೀನನೂ ಜೈನನೂ ಆಗಿದ್ದ ಬ್ರಕ್ನಶಿವನು 
ತೀವ್ರವಾಗಿ ಖಂಡಿಸಿದ್ದಾನೆ. ಶ್ರೀಮಂತರು ಹಾಗೂ ಬಡವರ ನಡುವೆ ದೊಡ್ಡ 
ಕ೦ದಕವಿತ್ತು. ಶ್ರೀಮಂತರು ಎಲ್ಲ ಭೋಗಗಳನ್ನೂ ಅನುಭವಿಸುತ್ತಿದ್ದರು. 
ಆದರೆ ಬಡವರು ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಹಗಲಿರುಳಿನ್ನದೆ ಹಣಗ 
ಬೇಕಾಗಿತ್ತು. ಹೀಗಿದ್ದರೂ ಸಮಾಜದಲ್ಲಿ ಶ್ರೀಮಂತರಿಗೇ ಹಚ್ಚು ಗೌರವ 
ವಿತ್ತ.  ಜನಸಾಮಾನ್ನರು “ಕುದುರೆ ಸತ್ತಿಗೆಯವರಿಗೆ"' (ಎಂದರೆ 
ಶ್ರೀಮಂತರಿಗೆ) ತಲೆಬಾಗಿ ಅವರ ಕಾಲುಗಳನ್ನು ಹಿಡಿಯುತ್ತಿದ್ದರು. ಮತ್ತು 
ಬಡವರು ಬಂದರೆ "ಅತ್ತ ಸರಿಯಿರಿ' ಎನ್ನುತ್ತಿದ್ದರು ಎಂದು ಬಸವಣ್ಣ 
ನವರು ಹೇಳಿದ್ದಾರೆ. ಬ್ರಾಹ್ಮಣರು ಹಾಗೂ ಶ್ರೀಮಂತರು ಸುಲಭವಾಗಿ 
ಅರಮನೆಗೆ ಪ್ರವೇಶ ಪಡೆದು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಲು 
ಶಕ್ತರಾಗಿದ್ದರು. ಕೆಳಜಾತಿಯವರೂ, ಬಡವರೂ, ಜಾತಿಹೀನರೂ ನಿಜವಾದ 
ದುಃಖಿಗಳಾಗಿದ್ದರು. 

ಕೆಳಜಾತಿಗಳಲ್ಲಿ ಮತ್ತೆ ಬೇರೆ ಬೇರೆ ದರ್ಜಿಗಳಿದ್ದವು. ಪ್ರತಿಯೊಂದು 
ಜಾತಿಯೂ ತನ್ನದೇ ಆದ ಸಾಮಾಜಿಕ ಹಕ್ಕು ಬಾಧ್ಯತೆಗಳನ್ನು ಹೊಂದಿದ್ದು 
ಇವನ್ನು ಜಾಗರೂಕತೆಯಿಂದ ಕಾಪಾಡಿಕೊಂಡು ಬರಲಾಗಿತ್ತು. ಪ್ರಾಚೀನ 
ಕರ್ನಾಟಕದಲ್ಲಿ ವೃಕ್ತಿ ತನ್ನ ಸಮುದಾಯದ ಒಂದು ನೆಪ ಮಾತ್ರವಾದ 
ಭಾಗವಾಗಿದ್ದ. ತನ್ನ ಜಾತಿನಿಯಮಗಳ ವಿರುದ್ಧವಾಗಿ ಏನನ್ನೂ ಮಾಡದೆ, 
ಇರುವವರೆಗೆ ಮಾತ್ರ ಸಮಾಜದಲ್ಲಿ ಅವನ ವ್ಹಕ್ತಿತ್ವಕ್ಕೊ೦ದು ಬೆಲೆ ಇರುತ್ತಿತ್ತು. 
ಈ ನಿಯಮಗಳನ್ನು ವಿರೋಧಿಸಿ ಏನನ್ನಾದರೂ ಮಾಡಿದನೋ, ಅದನ್ನು 
ಗಂಭೀರವಾಗಿ ಪರಿಗಣಿಸಲಾಗುತ್ತಿತ್ತು. ಅಂಥ ವೃಕ್ತಿ ಸಮುದಾಯದಿಂದ 
ಬಹಿಷ್ಕತನಾಗುತ್ತಿದ್ದ... ಜಾತಿ. ಬರಿಷ್ಕತರಾಗಲು ಎಲ್ಲರೂ ತುಂಬ 
ಹದರುತ್ತಿದ್ದರು. ಹೀಗಾಗಿ ಪ್ರತಿಯೊಂದು ಜಾತಿ ಒಂದೊಂದು ಆವೃತ್ತ 


6 ಬಸವಣ್ಣನವರು 


ಸಮುದಾಯವಾಗಿತ್ತು. ಮತ್ತು ಪ್ರತಿಯೊಂದು ಜಾತಿಯಿಂದ. ಜನರೂ 
ಪಟ್ಟಣದ ಅಥವಾ ಗ್ರಾಮದ ವಿವಿಧ ಕೇರಿಗಳಲ್ಲಿ ವಾಸಿಸುತ್ತಿದ್ದರು. ಪ್ರತಿ 
ಯೊಂದು ಜಾತಿಯ ಜನರಿಗೂ ಇತರ ಯಾವುದೋ ಕೆಲವು ಜಾತಿಗಳಿಗಿಂತ 
ತಾವು ಕೆಳಗಿನವರೆ೦ಬ ಕೊರಗಿತ್ತು. ಆದರೆ ಈ ಕೊರಗಿನಿಂದ ಪಾರಾಗಲು, 
ಇತರ ಯಾವುದೋ ಕೆಲವು ಜಾತಿಗಳಿಗಿಂತ ತಾವು ಶ್ರೇಷ್ಠರೆಂದು ಭಾವಿಸಿ 
ತೃಪ್ತಿ ಪಡೆಯುವ ಅವಕಾಶವೂ ಅವರಿಗಿತ್ತು. 

ಸಮಾಜದಲ್ಲಿ ಸ್ತ್ರೀಯರಿಗಿದ್ದ ಸ್ಥಾನಮಾನಗಳನ್ನು ಕುರಿತು ಇಲ್ಲಿ 
ಪರ್ಯಾಲೋಚಿಸುವುದು ಅವಶ್ಯಕ. ಅವರು ಗುರುತರ ಶಿಕ್ಷಣಕ್ಕೆ ಅರ್ಹರಲ್ಲ 
ಎಂಬುದು ಸಾಮಾನ್ನ ಭಾವನೆಯಾಗಿತ್ತು. ಇದರ ಪರಿಣಾಮವಾಗಿ 
ಸುಶಿಕ್ಷಿತರಾಗಿ ಪುರುಷರೊಂದಿಗೆ ವಿದ್ವತ್‌ ಚರ್ಚೆಗಳಲ್ಲಿ ಭಾಗವೆಹಿಸಲು 
ಶಕ್ತರಾದ ಕೆಲವು ಸ್ತ್ರೀಯರನ್ನು ಮಾತ್ರ ನಾವು ನೋಡುತ್ತೇವೆ. ಇದಕ್ಕಿರುವ 
ಅಪವಾದಗಳಲ್ಲಿ ಒಬ್ಬಳೇ ಸಾಮಿನಿರ್ಮಡಿ. ಕ್ರಿ.ಶ. 9ನೆಯ ಅಥವಾ 10 
ನೆಯ ಶತಮಾನಕ್ಕೆ ಸೇರಿದ ಶಾಸನವೊ೦ದಲ್ಲಿ ಇವಳ ಹೆಸರು ದಾಖಲಾಗಿರು 
ವುದು ಕಂಡುಬರುತ್ತದೆ. ರಾಜವಂಶಗಳಿಗೆ ಸೇರಿದ ಅನೇಕ ಸ್ತ್ರೀಯರು 
ಸುಶಿಕ್ಸಿತರಾಗಿದ್ದರು ಮತ್ತು ಸಂಗೀತ - ನೃತ್ಯಗಳ೦ತಹ ಲಲಿತಕಲೆಗಳಗೆ 
ವಿಶೇಷ ಗಮನವನ್ನೂ ಅವರು ನೀಡುತ್ತಿದ್ದರು. ಬ್ರಾಹ್ಮಣ ವಿದ್ವಾ೦ಸನೊಬ್ಬನ 
ಕಥೆಯಿದೆ. ಅವನ ಮಗಳು ಸ೦ಪೂರ್ಣ ಅಶಿಕ್ಲಿತಳಾಗಿದ್ದಳಂತೆ. ಬಾಲಕಿಗೆ 
ಬಾಲ್ಕದಲ್ಲಿ ಸಿಗುವ ತರಬೇತಿ ಎಷ್ಟೇ ಕಡಿಮೆಯಾಗಿರಲಿ; ಅವಳನ್ನು ಒಳ್ಳಯ 
ಗೃಹಿಣಿಯನ್ನಾಗಿ,  ಮಾತೆಯನ್ನಾಗಿ ಮಾಡುವ ಉದ್ದೇಶವನ್ನು ಅದು 
ಹೊಂದಿರುತಿತ್ತು ಎಂದು ಮಾತ್ರ ಈ ನಿದರ್ಶನ ತೋರಿಸುತ್ತದೆ. ಕರ್ನಾಟಕದ 
ಕೆಲವು ಭಾಗಗಳನ್ನು ದಕ್ಟೆತೆಯಿಂದ ಆಳಿದ್ದ ಹಾಗೂ ಯುದ್ಧಗಳಲ್ಲೂ 
ಭಾಗವಹಿಸಿದ್ದ ಅಕ್ಕದೇವಿಯಂತಹ ವಿರಳ ಅಪವಾದಗಳೂ ಇದ್ದುವು. 
ಪುರುಷನಿಗಿಂತ ಸ್ತ್ರೀಯ ಸಾಮಾಜಿಕ ಅಂತಸ್ತು ಸಾಮಾನ್ಯವಾಗಿ ಕೆಳಮಟ್ಟ 
ದ್ಲೆಂದು ಭಾವಿಸುವ ವಾಡಿಕೆಯಿತ್ತು. ಅಡಿಗೆಮನೆಯೇ ಸ್ತ್ರೀಯ 
ಪಾಠ ಶಾಲೆ, ಪತಿಯೇ ದೈವ ಹಾಗೂ ಅವಳ ಮೋಕ್ಬ್ಪಕ್ಕೆ ಪತಿಭಕ್ತಿಯೇ ಮಾರ್ಗ 
ಎಂಬುದು ಸಾಮಾನ್ನ ನಂಬಿಕೆಯಾಗಿತ್ತು. 

ಅಸ್ಪಶ್ಯರ ಪರಿಸ್ಥಿತಿ ಶೋಚನೀಯವಾಗಿತ್ತು. ಅವರನ್ನು ಹೂಲೆಯರೆಂದೂ, 
ಹೊರಜಾತಿಯವರೆಂದೂ “ಅನಾಮಿಕ'ರೆಂದೂ ಕರೆಯುತ್ತಿದ್ದರು. ಪಟ್ಟಣ 
ಅಥವಾ ಗ್ರಾಮವನ್ನು ಪ್ರವೇಶಿಸುವ ಮೊದಲು, ಅವರು ಆ ಬಗ್ಗೆ 
ತಿಳಿಸಚೇಕಾಗಿದ್ದುದರಿಂದ, ಅವರಿಗೆ *ಸಂಬೋಳಿ'ಗಳೆ೦ಂಬ ಹೆಸರೂ ಇತ್ತು. 
ಹೀಗೆ ತಿಳಿಸುವುದರಿಂದ ಉಚ್ಚಜಾತಿಯವರಿಗೆ ದೂರ ಹೊರಟುಹೋಗಿ 
ಮೈಲಿಗೆಯಿದ ಪಾರಾಗುವುದು ಸಾಧ್ಯವಾಗುತ್ತಿತ್ತು. ಹೂರ ಜಾತಿಗಳವರು 
ಗ್ರಾಮಗಳ ಹೆೊರವೆಲಯಗಳಲ್ಲಿ ವಾಸಿಸುತ್ತಿದ್ದರು. ಇವರು ಗ್ರಾಮಗಳನ್ನು 


ಬಸವಣ್ಣನವರ ಕಾಲ 7 


ಪ್ರವೇಶಿಸುತ್ತಿದ್ದುದು ವಿರಳ ಸಂದರ್ಭಗಳಲ್ಲಿ ಮಾತ್ರ. ಇತರ ಜಾತಿಗಳವರು 
ಇವರೊಂದಿಗೆ ಬೆರೆಯುತ್ತಿರಲಿಲ್ಲ ಮತ್ತು ತೀವ್ರ ತಿರಸ್ಕಾರ - ಅವಹೇಳನ 
ಗಳೊಂದಿಗೆ ಇವರೊಡನೆ ವ್ಯವಹರಿಸುತ್ತಿದ್ದರು. ಯಾವುದೇ ಸಬ್ಯವೃತ್ತಿಯನ್ನು 
ಅನುಸರಿಸುವ ಅವಕಾಶವೂ ಇವರಿಗಿರಲಿಲ್ಲ. ಇವರದೇ ಪ್ರಮುಖ ಶ್ರಮಿಕ 
ವರ್ಗವಾಗಿತ್ತು. ಇವರಲ್ಲಿ ಅನೇಕರು ಶ್ರೀಮಂತ ಕುಟುಂಬಗಳಿಗೆ ಸೀರಿ 
ಹೋದಂತಿದ್ದು ಆ ಕುಟುಂಬಗಳ ದಾಸರಾಗಿ ದುಡಿಯುವುದೇ ಇವರ 
ಕಸುಬಾಗಿತ್ತು. ಇವರು ಕೊಳಕು ಬಟ್ಟಿ ಧರಿಸುತ್ತಿದ್ದರು; ಹುಲ್ಲು ಗುಡಿಸಲು 
ಗಳಲ್ಲಿ ವಾಸಿಸುತ್ತಿದ್ದರು. ಹಾಗೂ ಸತ್ತ ಪ್ರಾಣಿಗಳ ಮಾಂಸವನ್ನು ಸೇವಿಸು 
ತ್ತಿದ್ದರು. ಪ್ರಾಣಿಗಳ. ಶವಗಳನ್ನು ಗ್ರಾಮಗಳ ಹೊರಗೆ ಕೊಂಡೊಯ್ದು 
ಅವುಗಳ ಚರ್ಮ ಸುಲಿದು, ಹದಮಾಡಿ ಪಾದರಕ್ಷೆ. ದೋಣಿ ಮತ್ತು 
ಚಾಟಗಳೇ ಮೊದಲಾದ೦ತಹ ಉಪಯುಕ್ತ ವಸ್ತುಗಳನ್ನು ತಯಾರಿಸುವುದು 
ಇವರ ಕರ್ತವ್ಯವಾಗಿತ್ತು. ತಾವು ತಯಾರಿಸಿದ ಈ ಸರಕುಗಳನ್ನು ಇವರು 
ಜೀವನ ನಿರ್ವಹಣೆಗಾಗಿ ಮಾರುತ್ತಿದ್ದರು. 

ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದುವು. ಇವುಗಳಲ್ಲಿ ಕೆಲವು 
ಸಂಪೂರ್ಣ ನಿರುಪದ್ರವಿಯಾಗಿದ್ದರೆ ಕೆಲವು ತುಂಬ ಭಯಂಕರವಾಗಿ 
ದ್ದುವು. ಅನೇಕ ಚಿಕ್ಕ ಪುಟ್ಟ ಪುರುಷ ಮತ್ತು ಸ್ತ್ರೀ ದೈವಗಳಿದ್ದು ಇವಕ್ಕೆ 
ಕೆಳಜಾತಿಗಳಲ್ಲಿ ಹೆಚ್ಚಿನ ಸ೦ಖ್ನೆಯಲ್ಲಿ ಅನುಯಾಯಿಗಳಿದ್ದರು. ಆ ಕಾಲದ 
ಸಾಹಿತ್ಯದಲ್ಲಿ ಇಂಥ ದೈವಗಳ ಒಂದು ಪಟ್ಟಿಯೇ ಇದೆ. ಇವುಗಳಲ್ಲಿ 
ಕೆಲವೆಂದರೆ, ಮೈಲಾರ, ಮಾಳಚಿ, ಏಎಕ್ಕನಾತಿ, ಮಾರಿ, ಮಸಣಿ, ಕೇಚರ, 
ಎಲ್ಲಮ್ಮ, ಭೈರವ ಮತ್ತು ಬನಶಂಕರಿ. ವೃಕ್ಷಗಳು, ಗದ್ದೆಗಳ ಗಡಿಪ್ರದೇಶ 
ಗಳು, ನದಿಗಳು, ಸರೋವರಗಳು, ಬಾವಿಗಳು, ಬಿಲ್ಲುಗಳು ಮತ್ತು ಅಡಿಗೆ 
ಪಾತ್ರೆಗಳಂತಹ ಸ್ಥಳಗಳಲ್ಲಿ ಈ ದೇವತೆಗಳು ನೆಲಸಿರುತ್ತವೆ ಎಂದು ನಂಬ 
ಲಾಗಿತ್ತು. ಈ ಶಕ್ತಿಗಳನ್ನು ಶಾಂತಗೊಳಿಸುವ ಹಾಗೂ ಪ್ರಸನ್ನಗೊಳಿಸುವ 
ಉದ್ದೇಶವನ್ನು ಹೂಂದಿದ ಅನೇಕ ವಿಲಕ್ಷಣ ಸಂಸ್ಕಾರಗಳು ಅಂದಿನ 
ಸಾಮಾನ್ಕ ರೂಢಿಯಾಗಿತ್ತು. ಬೆಂಕಿಯ ಕೊ೦ಡವನ್ನು ಹಾಯುವುದು, 
ಹರಿತವಾದ ಸೂಜಿಯಿಂದ ಬಾಯಿಗೆ ಬೀಗ ಹಾಕಿಕೊಳ್ಳುವುದು; ದೇಹದಲ್ಲಿ 
ಗಾಯ ಮಾಡಿಕೊಂಡು ರಕ್ತದ ಕೊಡುಗೆ ನೀಡುವುದು, ಮಾನವನ ಮಲ 
ಮೂತ್ರಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗುವುದು, ಚಾಟ 
ಯಿಂದ ತನ್ನನ್ನು ತಾನೇ ಹೊಡೆದುಕೊಳ್ಳುವುದು, ಬೆರಳುತುದಿಗಳ ಮೇಲೆ 
ಬಿತ್ತಿಯನ್ನು ಅಂಪಸಿ ಅವುಗಳಿಗೆ ಉರಿಹೊತ್ತಿಸಿ ಆರತಿ ಬೆಳಗುವುದೇ 
ಮೊದಲಾದಂತಹ ಹರಕೆಗಳು ಈ ಸಂಸ್ಕಾರಗಳಲ್ಲಿ ಸೇರಿದ್ದುವು. ಜನರಿಗೆ 
ಉಂಟಾಗುವ ಎಲ್ಲ ಉಪದ್ರವೆಗಳಿಗೂ, ತಗಲುವ ಎಲ್ಲ ರೋಗಗಳಿಗೂ ಈ 
ದೈವಗಳೇ ಸಂಪೂರ್ಣ ಕಾರಣವೆಂಬ ನಂಬಿಕೆ ಇದ್ದು ಈ ದೇವತೆಗಳನ್ನು 


8 ಬಸವಣ್ಣನವರು 


ಪ್ರಸನ್ನಗೊಳಿಸಿ ಅನುಗ್ರಹ ಸಂಪಾದಿಸಬಹುದೆಂದೂ ಈ ಹರಕೆಗಳನ್ನು 
ಹೊರುತ್ತಿದ್ದರು. 

ಅಶಿಕ್ಷಿತತೂ ಸಾಮಾನ್ಕನೂ ಆದ ವ್ಯಕ್ತಿಯನ್ನು ಇಲ್ಲಿ ಪುರೋಹಿತರು 
ಸಂಪೂರ್ಣವಾಗಿ ಶೋಷಿಸುತ್ತಿದ್ದರು. ಜನ ಸಾಮಾನ್ನರನ್ನು ಸದಾ ಭಯದಲ್ಲಿ 
ಇರಿಸಲಾಗಿತ್ತು. ಅವರು ಪುರೋಹಿತರ ಕೃಪಾಕಟಾಕ್ಟದಲ್ಲಿ ಇರಬೇಕಾಗಿತ್ತು. 
ಪುರೋಹಿತರಿಗೆ ದೇವರ ಬಗೆಗೆ ವಿಶೇಷ ಪ್ರೀತಿಯೇನೂ ಇದ್ದಿರಲಿಲ್ಲ. ಅವರಿಗೆ 
ಇದು ಸುಲಭ ಜೀವನೋಪಾಯದ ಸಾಧನವಷ್ಟೇ ಆಗಿತ್ತು. *ಭಕ್ತಿ 
ಎಂಬುದು ತೋರುಂಬ ಲಾಭ' ಎಂದು ಬಸವಣ್ಣನವರ ಸಮಕಾಲೀನನಾದ 
ಅಲ್ಲಮಪ್ರಭು ವ್ಠ್ಧಂಗ್ಳವಾಗಿ ನುಡಿದಂತೆ ಧರ್ಮವೆಂಬುದು ಒಂದು 
ವ್ಯಾಪಾರವಾಗಿತ್ತು. ಈ ಮಾತು ಪುರೋಹಿತ ವರ್ಗಕ್ಕೇ - ಅವರು 
ಬ್ರಾಹ್ನಣರಾಗಿರಲಿ, ಬ್ರಾಹ್ನ್ಮಣೇತರರಾಗಲಿ - ಅನ್ವಯಿಸುತ್ತಿತ್ತು. 
ಧಾರ್ಮಿಕ ಪರಿಸ್ಥಿತಿ : 

ಕರ್ನಾಟಕದಲ್ಲಿ ಹನ್ನೆರಡನೆ ಶತಮಾನದ ಪೂರ್ವಾರ್ಧದಲ್ಲಿ ಮುಖ್ಯವಾಗಿ 
ಜೈನಧರ್ಮ, ವೈಷ್ಣವ ಧರ್ಮ, ಶೈವ ಧರ್ಮ ಹಾಗೂ ಬೌದ್ಧಧರ್ಮಗಳು 
ಆಚರಣೆಯಲ್ಲಿದ್ದವು. ಈ ಧರ್ಮಗಳಿಗೆ ತಮ್ಮದೇ ಆದ ಇತಿಹಾಸವಿದೆ 
ಹಾಗೂ ಇವು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೆ ತಮ್ಮ ಕೊಡುಗೆ ನೀಡಿವೆ. 

ಕ್ರಿ.ಪೂ. ಮೊದಲನೆಯ ಶತಮಾನದಲ್ಲಿ ಅಥವಾ ಅದಕ್ಕೂ ಮೊದಲೇ ಈ 
ಪ್ರಾಂತದಲ್ಲಿ ಜೈನ ಧರ್ಮ ಕಾಲಿರಿಸಿತು. ಅನುಕ್ರಮಿಕವಾಗಿ ರಾಜ್ಯವಾಳಿದ 
ಸಾಮ್ರಾಟರ ಆಶ್ರಯ ಈ ಧರ್ಮಕ್ಕಿತ್ತ. ಗಂಗ ವಂಶದ ರಾಜರು ಜೈನ 
ಧರ್ಮಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದರು. ಕ್ರಿ.ಶ. 9 ಮತ್ತು 10ನೆಯ 
ಶತಮಾನಗಳ ಕಾಲದಲ್ಲಿ ಜೈನಧರ್ಮ ಅತ್ಕ೦ತ ಪ್ರಮುಖ ಧರ್ಮವಾಗಿತ್ತು. 
ಜೈನರು ಕನ್ನಡ ಭಾಷೆಯ ಅತ್ನ್ಸಂತ ಮೊದಲ ಕೃಹಿಕರಾಗಿದ್ದರು. ನಮಗೆ 
ತಿಳಿದಿರುವಷ್ಟರಮಟ್ಟಗೆ ಕನ್ನಡದ ಪ್ರಾಚೀನ ಸಾಹಿತ್ಯ ನಿರ್ಮಾಪಕರು ಜೈನರೇ 
ಆಗಿದ್ದಾರೆ. ಕ್ರಿ.ಶ. 10ನೆಯ ಶತಮಾನದ ಕೊನೆಯ ವೇಳೆಗೆ, ಗಂಗ 
ಸಾಮ್ರಾಜ್ಯದ ಪತನದೊಂದಿಗೆ, ಜೈನಧರ್ಮವೊ ಅವನತಿಯನ್ನು ಹೂಂದ 
ತೊಡಗಿತು. ಜನಸಮುದಾಯದ ಮೇಲಿದ್ದ ತನ್ನ ಹಿಡಿತವನ್ನು ಅದು 
ನಿಧಾನವಾಗಿ ಕಳೆದುಕೊಳ್ಳತೊಡಗಿತು. ಹನ್ನೆರಡನೆಯ ಶತಮಾನದ ವೇಳೆಗೆ 
ಅದು ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿತ್ತು. ಅಧಿಕ ಸಂಖ್ಯೆಯಲ್ಲಿ 
ಜನರು ವೈಷ್ಣವ ಹಾಗೂ ಶೈವಧರ್ಮಗಳಿಗೆ ಸೇರಿದರೆಂದು ತೋರಿಸಲು 
ನಮ್ಮಲ್ಲಿ ಸಾಕ್ಷ್ಯಾಧಾರವಿದೆ. ಒಂದು ಕಾಲದಲ್ಲಿ ಬಹಳ ಜನಪ್ರಿಯವಾಗಿದ್ದ 
ಈ ಧರ್ಮ ಇತರ ಧರ್ಮಗಳಿಗೆ ತನ್ನ ಸ್ಥಳವನ್ನು ಏಕೆ ಬಿಟ್ಟುಕೊಟ್ಟಿತು 
ಎಂಬುದನ್ನು ವಿವರಿಸುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಹಿಂದೆಯೇ ನೋಡಿ 
ದಂತೆ? ಗಂಗ ಸಾಮ್ರಾಜ್ಯದ ಅವನತಿಯಿಂದ ಜೈನ ಧರ್ಮಕ್ಕೆ ತೀವ್ರ ವಿಪತ್ತು 


ಬಸವಣ್ಣನವರ ಕಾಲ ಕ್ರ 


ಉಂಟಾಯಿತು. ಪಾಶುಪತ ಶೈವಧರ್ಮ ಜನಪ್ರಿಯತೆ ಗಳಿಸಲು ಹಣಗಾ 
ಡುತ್ತಿತ್ತ. ರಾಮಾನುಜರ ಶ್ರೀವೈಷ್ಣವ ಧರ್ಮದೊಂದಿಗೆ ಈ ಪಾಶುಪತ 
ಶೈವಧರ್ಮವೂ ಜೈನಧರ್ಮಕ್ಕೆ ತೀವ್ರ ಭಯವನ್ನು ಉಂಟು ಮಾಡಿತು. ಆಗ 
ಹೆಚ್ಚು ಆಚರಣೆಯಲ್ಲಿದ್ದುದು ಜೈನಧರ್ಮ ದಿಗಂಬರ ಪಂಥ. ಸ್ತ್ರೀ 
ಯರು ಈ ಜನ್ನದಲ್ಲಿ ಮೋಕ್ಷಕ್ಕೆ ಅರ್ಹರಲ್ಲವೆಂದು ದಿಗಂಬರ ಪಂಥ 
ನಂಬುತ್ತದೆ. ಯುಕ್ತವೂ ನ್ಥಾಯವೂ ಆದ ಕಾರ್ಯಗಳಿಂದ, ಮರು ಜನ್ನ 
ದಲ್ಲಿ ಪುರುಷರಾಗಿ ಜನ್ನವೆತ್ತಲು ಹಾಗೂ ಮೋಕ್ಷ ಪಡೆಯಲು ಅವರಿಗೆ 
ಸಾಧ್ಯ... ಜೈನಧರ್ಮಕ್ಕೆ ದೈವಾನುಗ್ರಹದಲ್ಲಿ ನಂಬಿಕೆಯಿಲ್ಲ... ಮೋಕ್ಷ 
ಸ೦ಪಾದನೆಗೆ ಪ್ರತಿಯೊಬ್ಬನೂ ಸ್ವತಃ ಶಮಪಡಬೇಕು ಮತ್ತು ಅದನ್ನು 
ಪಡೆಯಲು ಸಮರ್ಥನಾಗುವ ಮೊದಲು ಅವನು ಅನೇಕ ಜನ್ಮಗಳನ್ನು 
ವತ್ತಬೇಕಾಗಿ ಬರಬಹುದು. ಸುಶಿಕ್ಸಿತನೂ ವಿಚಾರಶಕ್ತಿಯುಳ್ಳವನೂ ಆದ ವ್ಯಕ್ತಿ 
ಈ ವಿಚಾರಧಾರೆಯನ್ನು ಅರ್ಥಮಾಡಿಕೊಳ್ಳಬಲ್ಲ. ಆದರೆ ತನ್ನ ಮೇಲೆ 
ಮರುಕ ತೋರಲು ಸಿದ್ದನಾಗಿರುವ ಪರಮಾತ್ಮನೊಬ್ಬನಿಲ್ಲದೆ ತಾನು ಹೇಗೆ 
ತಾನೆ ಜೀವಿಸಲು ಸಾಧ್ಯ ಎಂದು ಅರಿಯುವ ಸಾಮಥ್ಯ, ಸಾಮಾನ್ಯ 
ಮನುಷ್ಯನಿಗೆ ಇರಲಿಲ್ಲ. ದಿಗಂಬಿರರು ಅಥವಾ ನಗ್ನ ಸಂತರು ಮಹಾ 
ಮಹಿಮರಾಗಿದ್ದರು. ಅವರ ವಿರಕ್ತ ಜೀವನ ಎಲ್ಲರ ಗೌರವಕ್ಕೂ ಪಾತ್ರವಾಗ 
ಬೇಕಾದಂತಹದಾಗಿತ್ತು. ಆದರೆ ಅವರ ನಗ್ನತೆ ಮತ್ತು ಕೊಳಕಾಗಿ ಕಾಣುವ 
ಅವರ ಹೊರಸ್ಪರೂಪ ಹೇಗಿತ್ತೆಂದರೆ, ಹುಟ್ಟುವಾಗ ಶನಿ ದೃಷ್ಟಿ ತಾಗಿದವನು 
ಮಾತ್ರ  ಮರುಜನ್ನದಲ್ಲಿ ದಿಗಂಬರ ಸಂತನಾಗಿ ಹುಟ್ಟುತ್ತಾನೆ. ಎಂಬ 
ಅಭಿಪ್ರಾಯ ಜನರಲ್ಲಿ ಮೂಡಿತ್ತು. 
ಹನ್ನೆರಡನೆಯ ಶತಮಾನದ ಪೂರ್ವಾರ್ಧದಲ್ಲಿ ಶ್ರೀವೈಷ್ಣವ ಧರ್ಮ 
ನಿಧಾನವಾಗಿ ಜನಪ್ರಿಯವಾಗುತ್ತಿತ್ತು. ತಮಿಳುನಾಡಿನ ಚೋಳ ರಾಜು 
ಕಿರುಕುಳವನ್ನು ತಡೆಯಲಾರದೆ ಕರ್ನಾಟಕದಲ್ಲಿ ಆಶ್ರಯ ಪಡೆದ 
ರಾಮಾನುಜಾಚಾರ್ಯರು ಈ ಮತ ಪ್ರಚಾರಕರಾಗಿದ್ದರು. ಹೊಯ್ಸಳ 
ರಾಜನಾದ ವಿಷ್ಣುವರ್ಧನನನ್ನು ಮತಾಂತರಗೊಳಿಸಲು ಇವರು ಶಕ್ಷರಾದರು. 
ಈ ಧರ್ಮ ತನ್ನ ಸಾಮ್ರಾಜದಲ್ಲಿ ದೃಢವಾಗಿ ನೆಲೆಯೂರಲು ವಿಷ್ಣುವರ್ಧನ 
ಸಹಾಯ ಮಾಡಿದ. 
ರಾಮಾನುಜರು ಉದಾರದೃಷ್ಟಿಯವರಾಗಿದ್ದರು. ಸಂಪ್ರದಾಯಶೀಲರಾಗಿ 
ದ್ದರೂ ಅವರು ಅಸ್ಪಶ್ಠರ ಬಗ್ಗೆ ಕನಿಕರ ಭಾವನೆಗಳನ್ನು ಹೊಂದಿದ್ದರು. 
ಅಸ್ಸೃಶ್ನರಿಗೆ ಅವರು  ತಿರುಕುಲರು' (ಶ್ರೀಕುಲರು ಎಂದರೆ "ದೇವರ 
ಕುಟುಂಬಕ್ಕೆ ಸೇರಿದವರು') ಎ೦ಬ ಹೆಸರನ್ನೂ ಇಬ್ಬದ್ದರೆ೦ದು ಹೇಳಲಾಗಿದೆ. 
ಭಕ್ತಿ ಅಥವಾ ದೇವರ ಬಗೆಗಿರುವ ಏಕಾಗ್ರ ಮನಸ್ಸಿನ ಅನುರಕ್ತಿ ಹಾಗೂ ಸರ್ವ 
ಶಕ್ತ ಪರಮಾತ್ನನಿಗೆ ಸಂಪೂರ್ಣ ಶರಣಾಗುವಿಕೆ ಇವೇ ಶ್ರೀವೈಷ್ಣವ ಧರ್ಮದ 


10 ಬಸವಣ್ಣನವರು 


ಮುಖ್ಯಭಾವವಾಗಿತ್ತು. ಈ ಧರ್ಮ ಮತ್ತು ಬಸವಣ್ಣನವರು ಉಪದೇಶಿಸಿದ 
ವೀರಶೈವ ಧರ್ಮ - ಇವೆರಡರ ನಡುವೆ ಅನೇಕ ಸಾಮ್ಯಗಳಿವೆ. ಇವೆರಡೂ 
ಧರ್ಮಗಳು ಒಂದೇ ಕಾಂಡದಲ್ಲಿ ಹೂ ಬಿಟ್ಟಂತೆ ಕಾಣುತ್ತದೆ. ಇವುಗಳ 
ನಡುವಣ ಮುಖ್ಯ ವ್ಯತ್ಕಾಸವೆಂದರೆ, ಶ್ರೀವೈಷ್ಣವಧರ್ಮ ವಿಷ್ಣು 
ಕೇಂದ್ರೀಕೃತವಾಗಿದೆ, ಆದರೆ ವೀರಶೈವ ಧರ್ಮ ಶಿವಕೇಂದ್ರೀಕೃತವಾಗಿದೆ. 
ಅಶೋಕನ ಕಾಲದಲ್ಲಿಯೇ ಕರ್ನಾಟಕಕ್ಕೆ ಬೌದ್ಧಧರ್ಮದ ಪರಿಚಯ 
' ಆಗಿದ್ದರೂ ಅದೆಂದೂ ಜನಪ್ರಿಯ ಧರ್ಮವಾಗಲಿಲ್ಲ. ಬಳ್ಳಿಗಾವೆ, ಡಂಬಳ, 
ಕೋಳಿವಾಡ, ಸನ್ನತಿ ಮತ್ತು ಕದ್ರಿಗಳಲ್ಲಿ ಬೌದ್ಧಧರ್ಮದ ಕೇಂದ್ರಗಳಿದ್ದವು. 
ಅಲ್ಲಿ ತಾರಾದೇವಿಗೆ ಮೀಸಲಾದ ದೇವಾಲಯಗಳಿದ್ದವು ಮತ್ತು ಬಳ್ಳಿಗಾವೆ, 
ಡಂಬಳ ಹಾಗೂ ಕದ್ವಿಗಳಲ್ಲಿನ ವಿಹಾರಗಳು ವಿದ್ಧಾಕೇಂದ್ರಗಳೂ ಆಗಿದ್ದುವು. 
ಇಲ್ಲಿ ಪ್ರಚಲಿತವಾಗಿದ್ದುದು "ವಜ್ರಯಾನ' ಅಥವಾ ಬೌದ್ಧಧರ್ಮದ ತಾಂತ್ರಿಕ 
ಪಂಥವಾಗಿತ್ತು. ಹನ್ನೆರಡನೆಯ ಶತಮಾನದಲ್ಲಿ ಶೈವಧರ್ಮ ಕರ್ನಾಟಕದ 
ಅತ್ಕ೦ತ ಜನಪ್ರಿಯ ಧರ್ಮವಾಗಿತ್ತು. ಶಿವಭಕ್ತರು ಆಚರಿಸುತ್ತಿದ್ದ ಶೈವಧರ್ಮ 
ಎಂಬುದು ಬಹಳ ವಿಶಾಲವಾದ ಅರ್ಥವನ್ನು ಹೊಂದಿದ ಶಬ್ದವಾಗಿದ್ದು, 
ಇದು ಅನೇಕ ಪಂಥಗಳನ್ನು ಒಳಗೊಂಡಿದೆ ಹಾಗೂ ಈ ಪಂಥಗಳ ಹೆಸರು 
ಗಳು ಶಾಸನಗಳಲ್ಲಿ ಮತ್ತು ಸಾಶಿತ್ಯ ಕೃತಿಗಳಲ್ಲಿ ದಾಖಲಾಗಿವೆ. ಇವುಗಳಲ್ಲಿ 
ಅತಿ ಪ್ರಮುಖವಾದುದು *ಲಕುಲೇಶ ಪಾಶುಪತ' - ಈ ಪಂಥದ 
ಅನುಯಾಯಿಗಳು ಕರ್ನಾಟಕದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದರು... ಈ 
ಪಂಥವೂ "ಕಾಳಾಮುಖ" ಅಥವಾ “ಕಾಳಾನನ' ಎ೦ಬ ಹೆಸರಿನ ಇನ್ನೊಂದು 
ಪಂಥವೂ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದ್ದುವು. ಕಾಳಾಮುಖದ 
ಅನುಯಾಯಿಗಳು ತಮ್ಮ ಮುಖದ ಕಪ್ಪು ಗುರುತುಗಳನ್ನು 
(ಮಸಿಯನ್ನು) ಹಚ್ಚಿಕೊಳ್ಳುತ್ತಿದ್ದುದರಿಂದ ಅವರಿಗೆ ಈ ಹೆಸರು ಬಂದಿತ್ತು. 
ಇವೆರಡೂ ಪಂಥಗಳ ಧಾರ್ಮಿಕ ಮುಖಂಡರು ಸಾಮಾನವಾಗಿ ಮಹಾ 
ವಿದ್ಕಾಂಸರೂ ಮಂಇಣದಿಪತಿಗಳೂ ಆಗಿದ್ದರು. ಇಂಥದ್ದೊಂದು ಮಠ 
ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲಿತ್ತು. ಇದು ಸಂನ್ಕಾಸಿಗಳ ವಾಸ ಸ್ತ 
ವಾಗಿತ್ತು; ವಿವಿಧ ವಿಷಯಗಳನ್ನು ಕಲಿಯುವ ಹಾಗೂ ಕಲಿಸುವ ಚಿಕ್ಕ 
ವಿಶ್ವವಿದ್ಧಾನಿಲಯವಾಗಿತ್ತು; ಕಲಾವಿದರಿಗೆ ಪ್ರೋತ್ಸಾಹ ಕೊಡುತ್ತಿದ್ದ ಲಲಿತ 
"ಕಲೆಗಳ ಅಕಾಡೆಮಿಯಾಗಿತ್ತು; ಉಚಿತ ಚಿಕಿತ್ಸೆ ನೀಡಲಾಗುತ್ತಿದ್ದ ವೈದ್ಧಾಲಯ 
ವಾಗಿತ್ತು. ಈ ಮಠಕ್ಕೆ "ದಕ್ಷಿಣ ಕೇದಾರ' ಎಂಬಿ ಅಡ್ಡ ಹೆಸರಿತ್ತು ಮತ್ತು ಆ 
ಶತಮಾನಗಳಲ್ಲಿ ಈ ಮಠ ದವರು ಅತ್ಯಂತ ಪ್ರಭಾವಿಗಳಾಗಿದ್ದರು. ಈ ಪಂಥ 
ಗಳಿಗೆ ಸೇರಿದ ಸಂನ್ಕಾಸಿಗಳು ಮಠ ಗಳಲ್ಲಿ ವಾಸಿಸಿದ್ದರು. ಮತ್ತು ತಮ್ಮ 
ಸುತ್ತಲಿನ ಸಮಾಜದೊಂದಿಗೆ ನಿಕಟ ಸಂಪರ್ಕಗಳನ್ನು ಇಟ್ಟುಕೊಂಡಿದ್ದರು. 
ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರ ಮೂಲಕ ಹಾಗೂ ದೇವಾಲಯಗಳನ್ನೂ 


ಬಸವಣ್ಣನವರ ಕಾಲ 11 


ಕೆರೆಗಳನ್ನೂ ಕಟ್ಟುವುದರ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ಇವರು 
ಹೆಣಗಿದರು. "ನಾಧ' ಅಥವಾ "ಕಾಪಾಲಿಕ' ಎಂಬ ಶೈವರ ಪಂಥ ಒಂದಿತ್ತು. 
ಈ ಪಂಥದವರು ಒಂಬತ್ತು ಮಂದಿ ನಾಥರ ಅನುಯಾಯಿಗಳಾಗಿದ್ದರು. 

ಇತರ ಪಂಧಗಳೂ ಇದ್ದುವು. Radek ಸಂಬಂಧಿಸಿದ ವಿವರಗಳನ್ನು 
ಇನ್ನೂ ಸಂಗ್ರಹಿಸಬೇಕಾಗಿದೆಯ ಉದಾಹರಣೆಗೆ,  "ಮಾರ್ಗಕ್ಕೆವ', 
"ಲಆದಿಶೈವ',  "ಅಂತ್ಸಶೈವ', ಮತ 'ಶುದ್ಧಶೈವ'ಗಳಂತಹ ಹೆಸರುಗಳು 
ನಮಗೆ ತಿಳಿದಿವೆ. "ಶುದ್ದಶೈವ'ವೊ ತಮಿಳನಾಡಿನ ಶೈವಧರ್ಮವೂ ಅಭಿನ್ನ 
ವಾಗಿದ್ದಂತೆ ಕಂಡುಬರುತ್ತದೆ. ನಾಯನಾರರು ಅಥವಾ ತಮಿಳನಾಡಿನ 
ಮುಮುಕ್ಸು ಸಂತರು ಇದು ಮತ್ತು ಒಂಬತ್ತನೆಯ ಶತಮಾನಗಳ 
ನಡುವಣ ಅವಧಿಯಲ್ಲಿ ಜೀವಿಸಿದ್ದರು ಹಾಗೂ ತಮ್ಮ ಭಕ್ಷಿಸಾಹಿತ್ಕವನ್ನು 
ರಚಿಸಿದರು. 'ತ್ರಿಷಹ್ಠಿ ಪುರಾತನರು' ಎಂದು ಕರೆಯಲಾದ ಇವರನ್ನು 
ತುಂಬ ಗೌರವದೊಂದಿಗೆ ನೋಡಿಕೊಳ್ಳಲಾಗಿತ್ತು ಹಾಗೂ ಇವರ ರಚನೆಗಳನ್ನು 
ಕರ್ನಾಟಕದ ಶೈವಭಕ್ಷರು ಭಕ್ತಿಯಿಂದ ಹಾಡುತ್ತಿದ್ದರು. 

ಬಸವಣ್ಣನವರು ಮತ್ತು ಅವರ ಅನುಯಾಯಿಗಳು ಪ್ರಸಾರ ಮಾಡಿದ 
ವೀರಶೈವ ಧರ್ಮ ಈ ಹಿನ್ನೆಲೆಯಿಂದ ಉದಯಿಸಿತು. ಬಸವಣ್ಣನವರ ಈ 
ಧರ್ಮಕ್ಕಿರುವ ತಾತ್ವಿಕ ಆಧಾರವನ್ನೂ ಇದರ ಸಾಮಾಜಿಕ ಅನುಮಿತಾರ್ಧ 
ಗಳನ್ನೂ ಕುರಿತು ನಾವು ಮುಂದೆ ಚರ್ಚಿಸಲಿದ್ದೇವೆ. 


2. ಬಾಲ್ಕ ದಿನಗಳು 


ಬಸವೇಶ್ವರರು ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಗ್ರಾಮದಲ್ಲಿ 
ಜನಿಸಿದರು. ಈ ಗ್ರಾಮವು ಬಾಗೇವಾಡಿ ಎಂಬ ತಾಲೂಕಿನ ಕೇಂದ್ರ ಸ್ಥಳ 
ವಾಗಿತ್ತು. ಇದಕ್ಕೆ "ಬಸವನ ಬಾಗೇವಾಡಿ' ಎಂಬಿ ಹೆಸರೂ ಇದೆ. ಹನ್ನೊಂದು 
ಮತ್ತು ಹನ್ನೆರಡನೆಯ ಶತಮಾನಗಳಲ್ಲಿ ಇದು ಕೆಲಮಟ್ಟಗೆ ಪ್ರಸಿದ್ದವಾದ 
ಒಂದು ಅಗ್ರಹಾರವಾಗಿತ್ತು. ತಮ್ಮ ಸಂಪೂರ್ಣ ಗಮನವನ್ನು ಕಲಿಕೆಗಾಗಿ 
ಮೀಸಲಿಡಲು ಸಾಧ್ಯವಾಗಲೆಂಬಿ ಉದ್ದೇಶದಿಂದ ಬ್ರಾಹ್ನಣರಿಗೆ. ರಾಜರು 
ದಾನವಾಗಿ ಕೊಟ್ಟ ಗ್ರಾಮಗಳೇ ಅಗ್ರಹಾರಗಳಂದು ಹಿ೦ದಿನ ಅಧ್ಯಾಯದಲ್ಲಿ 
ನಾವು ನೋಡಿದ್ದೇವೆ. ಬಾಗೇವಾಡಿಯಲ್ಲಿ ಐನೂರು ಬ್ರಾಹ್ನಣ ಕುಟುಂಬ 
ಗಳೂ ಬೇರೆ ಬೇರೆ ಜಾತಿಗಳ ಇತರ ಕುಟುಂಬಗಳೂ ಇದ್ದುವು (ಅಗ್ರಹಾರ 
ದಲ್ಲಿ ಕೇವಲ ಬ್ರಾಹ್ಮಣ ಕುಟುಂಬಗಳೇ ಇರಬೇಕಾಗಿರಲಿಲ್ಲ), ಆ ಕಾಲದ 
ಶಾಸನಗಳಲ್ಲಿ ಇದನ್ನು "ಮಹಾ ಅಗ್ರಹಾರ'ವೆಂದು ಕರೆಯಲಾಗಿದೆ. ಅಲ್ಲಿನ 
ಬ್ರಾಹ್ಮಣರನ್ನು ಅವರ ಅಪಾರ ವಿದ್ದತಶ್ತಿಗಾಗಿ ವಿಶೇಷವಾಗಿ ಪ್ರಶಂಸಿಸಲಾಗಿದೆ. 
ನಿಸ್ಸಂದೇಹವಾಗಿ ಆ ಗ್ರಾಮದ ಹತೋಟ ಬ್ರಾಹ್ನಣರ ಕೈಯಲ್ಲಿಯೆ ಇತ್ತು. 
ಆದರೆ ವಿವಿಧ ವೃತ್ತಿಗಳನ್ನು ಅನುಸರಿಸುವ ಬೇರೆ ಬೇರೆ ಧಾರ್ಮಿಕ 
ಪಂಗಡಗಳಿಗೆ ಸೇರಿದ ಇತರ ಜನರೂ ಅಲ್ಲಿದ್ದರು. ಆ ಗ್ರಾಮದಲ್ಲಿ 
ಯಾವಾಗಲೂ ವೇದಮಂತ್ರಗಳೂ ಭಕಿಗೀತೆಗಳೂ ಕೇಳಿಬರುತ್ತಿದ್ದುವು. 
ಬ್ರಾಹ್ಮಣರಲ್ಲಿ ಬಹುಮಂದಿ ಶೈವರಾಗಿದ್ದರು ಹಾಗೂ ಅಲ್ಲಿದ್ದ ದೊಡ್ಡ 
ಶಿವದೇವಾಲಯವೇ ಪ್ರಾಯಶಃ ಪಟ್ಟಣದ ಚಟುವಟಕೆಗಳ ಕೇ೦ದ್ರವಾಗಿತ್ತು. 

ಮಂಡಗೆಯ ಮಾದಿರಾಜ ಆ ಪಟ್ಟಣದ ಮುಖ್ಯಸ್ಥನಾಗಿದ್ದ. ಅವನ 
ಹೆಂಡತಿ ಮಾದಾಂಬೆ. ಅವರು ಸಾ೦ಖ್ಕಾಯನ' ಗೋತ್ರಕ್ಕೆ ಸೇರಿದ್ದ "ಕಮ್ಮೆ' 
ಕುಟುಂಬದ ಶೈವ ಬ್ರಾಹ್ನಣರಾಗಿದ್ದರು. ಬಿಹಳೆ ಕಾಲದ ಹಿಂದೆಯೇ ಆಂಧ್ರ 
ಪ್ರದೇಶದ ನೆಲ್ಲೂರು ಮತ್ತು ಗುಂಟೂರು ಪ್ರದೇಶಗಳಿಂದ ಆ ಕುಟುಂಬ 
ಕರ್ನಾಟಕಕ್ಕೆ ವಲಸೆ ಬಂದಿತೆಂದು "ಕಮ್ಮೆ" ಎಂಬ ಪದವೇ ಸೂಚಿಸುತ್ತದೆ. 
ಅಗ್ರಹಾರದ ನಾಯಕ ಮಾದಿರಾಜನಿಗೆ ಅತ್ಯಧಿಕ ಗೌರವವಿತ್ತು. ಅವನಿಗೆ 
ಗಂಭೀರವಾದ ವೃಕ್ತಿತ್ತವೂ ಇತ್ತು. 

ಆ ದಂಪತಿಗಳಿಗೆ ದೀರ್ಫಕಾಲದವರೆಗೆ ಪುತ್ರ ಸಂತಾನವಾಗಿರಲಿಲ್ಲ. 
ಮಾದಾಂಬೆ ಜ್ಫೋತಿಓಗಳೊಂಗಿಗೆ ಸಮಾಲೋಚನೆ ನಡೆಸಿದಳು. ದಂಪತಿಗಳು 


ಬಾಲ್ಕ ದಿನಗಳು 13 


ವೃಷಭ ವ್ರತವನ್ನು ಮಾಡಬೇಕೆಂದು ಅವರು ಸೂಚಿಸಿದರು. ಮಾದಾಂಬೆ 
ವ್ರತವನ್ನು ಕೈಗೊಂಡು ಯುಕ್ತರೀತಿಯಲ್ಲಿ ತುಂಬಿ ಭಕ್ತಿಯಿಂದ ಅದನ್ನು 
ಸಾ೦ಗಗೊಳಿಸಿದಳು. ಪುತ್ರಸಂತಾನವನ್ನು ಕರುಣಿಸುವಂತೆ ನಂದಿಯನ್ನು 
ಬೇಡಿಕೊಂಡ ಅವಳು, ಗಂಡುಮಗು ಹುಟ್ಟಿದರೆ ಅದಕ್ಕೆ ಅವನ ಹೆಸರನ್ನೇ 
ಇಡುವುದಾಗಿ ಹೇಳಿ ಪ್ರಾರ್ಥಿಸಿಕೊ೦ಡಳು. ಅನಂತರ ಅವಳಿಗೆ ಗಂಡು 
ಮಗು ಪುಟ್ಟಿತು. ಹೆತ್ತವರು ಮಗುವಿಗೆ ಬಸವ (ಸಂಸ್ಕತ : ವೃಷಭ) 
ಎಂದು ನಾಮಕರಣ ಮಾಡಿದರು. ಮಗು “ಚಂದ್ರರಶ್ಚಿ'ಯಂತೆ ಮುದ್ದಾ 
ಗಿತ್ತು ಹಾಗೂ ತನ್ನನ್ನು ಮುದ್ದಾಡುವ ಎಲ್ಲರನ್ನೂ ನೋಡಿ ಮುಗುಳ್ನಗು 
ಬೀರುತ್ತಿತ್ತು. 
ಮಗು ಬೆಳೆಯಿತು. ಬಸವ ಬಾಲಕನಾದ. ಅವನದು ತುಂಬ 
ಸಂಪ್ರದಾಯಶೀಲವಾದ ಹಾಗೂ ಸಂಸ್ಕತ ವಿದ್ವಾಂಸರ ಕುಟುಂಬವಾಗಿತ್ತು. 
ಅವನ ಮನೆಯಲ್ಲಿ ದಿನವಿಡೀ ವೇದಮಂತ್ರಗಳ ಪಾರಾಯಣ ಸಾಗುತ್ತಿತ್ತು. 
ಬಸವ ಅಸಂಖ್ಯಾತ ಮಂತ್ರಗಳನ್ನು ಕ೦ರ ಪಾಠ ಮಾಡಿದ. ಯುಕ್ತವಾದ 
ಸ್ಪರವಿನ್ನಾಸದೊಂದಿಗೆ ಅವುಗಳನ್ನು ಪಠಿಸಲು ಅವನು ಸಮರ್ಥನಾದ. ತನ್ನ 
ಬ್ರಾಹ್ಮಣರಿಗೆ ತಕ್ಕುದಾದ ಸಂಪ್ರದಾಯ ಮಾರ್ಗದಲ್ಲಿ ಸಾಗಬೇಕೆಂದೂ, 
ವಿದ್ವಾಂಸ. ಮತ್ತು ಬ್ರಾಹ್ಮಣ ಸಮುದಾಯದ ನಾಯಕನಾಗಬೇಕೆಂದೂ 
ತಂದೆ ಬಯಸಿದ್ದ. ಅದ್ಭಯನ (ಅಧ್ಯಯನ ಮಾಡುವುದು), ಅಧ್ಯಾಪನ 
(-ಪಾಠ ವನ್ನು ಬೋಧಿಸುವುದು),  ಯಜನ (ಇಯಾಗಮಾಡುವುದು), 
ಯಾಜನ (-ಯಾಗ ಮಾಡಿಸುವುದು), ದಾನ (-ದಾನವನ್ನು ಕೊಡುವುದು) 
ಮತ್ತು ಪ್ರತಿಗ್ರಹ (-ದಾನವನ್ನು ಸ್ವೀಕರಿಸುವುದು) ಗಳ೦ಬ ಷಟ್ಕಿರ್ಮಗಳನ್ನು 
ಯುಕ್ತವಾಗಿ ಆಚರಿಸುವವನೇ ಆದರ್ಶ ಬ್ರಾಷ್ನ್ಠಣ. ಸಂಕ್ಷೇಪವಾಗಿ ಹೇಳುವು 
ದಾದರೆ, ಬಸವ ಅಂಥ ಬ್ರಾಹ್ನಣನಾಗಬೇಕೆ೦ಂದು ಮಾದಿರಾಜ ಬಯಸಿದ್ದ. 
ಆದರೆ ಬಸವನ ಬದುಕು ಬೇರೆ ದಾರಿಯನ್ನು ಹಿಡಿಯಿತು. 
ಬಸವ ತುಂಬಿ ಸಂವೇದನಶೀಲನೂ ಬುದ್ಧಿಶಾಲಿಯೂ ಆಗಿದ್ದ. ಅವನ 
ತಂದೆತಾಯಿಗಳು... ಶ್ರೀಮ೦ತರೂ, ವಾತ್ಸಲ್ಕಮಂಮಿಗಳೂ ಆಗಿದ್ದರು. 
ಅಗ್ರಹಾರದ ನಾಯಕನ ಮಗನಾಗಿ ಮಕ್ಕಳಲ್ಲಿ ಬಸವನಿಗೆ ವಿಶೇಷವಾದ ಸ್ಥಾನ 
ವಿತ್ತ. ಅವನನ್ನೊಬ್ಬ ಸುಖೀ ತರುಣನನ್ನಾಗಿ ಮಾಡಲೆಂದೇ ಎಲ್ಲವನ್ನೂ 
ಯೋಜಿಸಲಾಗಿತೆ೦ಬಂತೆ ಕಾಣುತ್ತಿತ್ತು. ಬಹುಶಃ ಬಸವನ ಪಾಲಿಗೆ ಲಭ್ಸವಾಗಿದ್ದ 
ಆ ಸುಖಕರ ಜೀವನವೇ, ಅವನು ಲೋಕವನ್ನು ಇನ್ನೊಂದು ದೃಷ್ಟಿಯಲ್ಲಿ 
ಕಾಣುವಂತೆ ಮಾಡಿತು. ಅವನಿಗೆ ಕೆಲವು ಭಯಂಕರ ಅನುಭವಗಳಾದುವು. 
ಯಜ್ಞವೇದಿಕೆಗೆ ಎಳೆದೊಯ್ಕುತ್ತಿದ್ದ ಹೋತವೊಂದು ಆರ್ತವಾಗಿ ಚೀರುತ್ತಿ 
ದ್ಹುದನ್ನು ಒಮ್ಮೆ ಅವನು ಕೇಳಿದ. ಒಮ್ಮೊಮ್ಮೆ ಅದು ಕನಸಿನಲ್ಲಿಯೂ 
ಕೇಳಿದಂತಾಗಿ ಅವನು ನಡುಗುತ್ತಿದ್ದ. ಇನ್ನೊಮ್ಮೆ “ನಾಗಪ೦ಂಚಮಿ' ಉತ್ಸವದ 


14 ಬಸವಣ್ಣನವರು 


ಕಾಲದಲ್ಲಿ ನಾಗನ ವಿಗ್ರಹದ ಮೇಲೆ ಅವನೇ ಸ್ವತಃ ಹಾಲನ್ನೂ ತುಪ್ಪವನ್ನೂ 
ಎರೆದು ಪೂಜಿ ಮಾಡಿದ. ಆದರೆ ನಿಜವಾದ ಸರ್ಪವೊಂದು ಕಂಡು 
ಬಂದಾಗ, ಅದರ ವಿಗ್ರಹವನ್ನು ಪೂಜಿಸಿದ ಜನರೇ ಅದನ್ನು ಕೊಲ್ಲಲು 
ತ್ವರೆಪಟ್ಟರು. ಬಾಲಕ ಬಸವನಿಗೆ ಇದರ ಅರ್ಥ ತಿಳಿಯಲು ಸಾಧ್ಯವಾಗ 
ಲಿಲ್ಲ. ಅಗ್ನಿಪೂಜೆ ಮಾಡುವಲ್ಲಿ ತಂದೆಗೆ ಬಸವನೇ ಸಹಾಯ ಮಾಡುತಿದ್ದ. 
ಆದರೆ ಯಾವುದಾದರೂ ವಸ್ತುವಿಗೆ ಬೆಂಕಿ ಹೊಪಿಕೊಂಡಾಗ, ಮರಳು 
ನೀರನ್ನು ಸುರಿದು ಬೆಂಕಿಯನ್ನು ನಂದಿಸಲಾಗುತ್ತಿತ್ತು. ಇದನ್ನು ಕೂಡ 
ಅರ್ಥಮಾಡಿಕೊಳ್ಳಲು ಬಾಲಕ ಬಸವನಿಗೆ ಸಾಧ್ಯವಾಗಲಿಲ್ಲ. ಉಳ್ಳವರ ಹಾಗೂ 
ಇಲ್ಲದವರ ಜೀವನಮಟ್ಟಗಳ ನಡುವಿರುವ ಅಂತರವನ್ನು ಅವನು ತಿಳಿಯ 
ಬಲ್ಲವನಾಗಿದ್ದ. ಸ್ವತಃ ಅವನೇ ಒಳ್ಳೆಯ ಬಟ್ಟೆಗಳನ್ನು ಧರಿಸುತ್ತಿದ್ದ; ಪುಷ್ಕಳ 
ಆಹಾರವನ್ನು ಸೇವಿಸುತ್ತಿದ್ದ. ಆದರೆ ಸಾಕಷ್ಟು ಅನ್ನ ವಸ್ತ್ರಗಳಿಲ್ಲದ 
ಮಕ್ಕಳನ್ನು ಕಂಡಾಗ ಅವರ ಬಗ್ಗೆ ಅವನಿಗೆ ಸಹಾನುಭೂತಿ ಉಂಟಾಗುತ್ತಿತ್ತು. 
ಅವರೊಂದಿಗೆ ಸೇರಿ ಆಡಲು ಬಯಸುತ್ತಿದ್ದ. ಆದರೆ ಹಾಗೆ ಮಾಡದಂತೆ 
ಅವನನ್ನು ಹೆತವರು ಕಟ್ಟುನಿಟ್ಟಾಗಿ  ತಡೆಯುತ್ತಿದ್ದರು. ಆ ಮಕ್ಕಳು 
ಬಡವರು ಹಾಗೂ ಕೆಳಜಾತಿಗಳಿಗೆ ಸೇರಿದವರೆಂಬುದೇ ಇದಕ್ಕೆ ಸ್ವತಃ 
ಸಿದ್ಧವಾದ ಕಾರಣವಾಗಿತ್ತು. 

ಬ್ರಾಹ್ಮಣರ ಇಂತಹ ಇಬ್ಬಗೆಯ ಜೀವನ ಕಂಡು ಬಸವನ ಸಂವೇದನ 
ಶಕ್ತಿಗೆ ಕಿರುಕುಳವುಂಟಾಯಿತು. ಇವರು ನಿತ್ತವೂ ತಪ್ಪದೆ ಸ್ನಾನ ಮಾಡುತ್ತಿ 
ದ್ದರು. ತಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ನೆರವೇರಿಸುತ್ತಿದ್ದರು ಮತ್ತು 
ಪರಮಾತ್ಮನ ಬಗ್ಗೆ. ಪರಲೋಕದ ಬಗ್ಗೆ ಹಾಗೂ ಉನ್ನತ ಆದರ್ಶಗಳ ಬಗ್ಗೆ 
ಮಾತನಾಡುತ್ತಿದ್ದರು. ಆದರೆ ಅವರ ಹೃದಯಾಂತರಾಳದಲ್ಲಿ ಸ್ವಾರ್ಥ 
ಸ್ವಕೇ೦ದ್ರೀಯತೆಗಳು ನೆಲಸಿದ್ದುವು. ಅವರಲ್ಲಿ ಅನೇಕರಿಗೆ ಪರಮಾತ್ಸನ 
ಹೆಸರು ತಮ್ಮ ಐಹಿಕ ಧೈೇಯಗಳನ್ನು ಸಾಧಿಸಿಕೊಳ್ಳಲು ಒಂದು ಸಾಧನ 
ವಷ್ಟೇ ಆಗಿತ್ತು. ವರ್ಷಾದ್ಕ೦ತ ಪ್ರತಿದಿನ ಮುಂಜಾವಿನಿಂದ ಸಂಜಿಯವರೆಗೆ 
ಅವರು ಆಚರಿಸುತ್ತಿದ್ದ ಅಸಂಖ್ಯಾತ ಸಂಸ್ಕಾರಗಳೇ ಅವರ ಧರ್ಮವಾಗಿತ್ತು. 
ಆದರೆ ಇವು ಅವರನ್ನು ಶ್ರೇಷ್ಠಮಾನವರನ್ನಾಗಿ ಮಾಡಲಿಲ್ಲ; ಇವುಗಳಿಂದಾಗಿ 
ಅವರು ಜನ ಸಾಮಾನರಿಂದ ಇನ್ನಷ್ಟು ದೂರವಾದರಷ್ಟೇ ಎಂದು 
ಹೇಳಬೇಕಾಗಿಲ್ಲ. 

ಹೀಗೆ ಬಸವ ಹೆಚ್ಚು ಹೆಚ್ಚು ವಿಚಾರಶೀಲನಾಗಿ ಹಾಗೂ ಆತ್ಮಪರೀಕ್ಷೆ 
ಮಾಡಿಕೊಳ್ಳುವವನಾಗಿ ಬೆಳೆದ. ಬಾಲ್ಕದಲ್ಲಿಯೇ ಪ್ರೌಢ ಮನಸ್ಸನ್ನು, ಎಂದರೆ 
ವಯಸ್ಸಿಗೆ ಮೀರಿದ ಆಲೋಚನೆಯ ಪಕ್ವತೆಯನ್ನು ಅವನು ಹೂಂದಿದ್ದ. 
ಅವನಿಗೆ ಸ್ನೇಹಿತರಿದ್ದರು; ಆದರೂ ಅವನು ಒಂಟಿಯಾಗಿದ್ದ. ಬಸವನ 
ಗೆಳೆಯರು ಅವನಲ್ಲಿ ಕೆಲವು ಆಶ್ಚರ್ಯಕರ ಗುಣವಿಶೇಷಗಳನ್ನು ಗಮನಿಸಿ 


ಬಾಲ್ಕ ದಿನಗಳು 1೨ 


ದರು. ಅವನು ಸ್ನೇಹಶೀಲನಾಗಿದ್ದ; ಪರೋಪಕಾರಿಯಾಗಿದ್ದ; ಮೋಹಕ ವ್ಲಕ್ತಿತ್ವ 
ಉಳ್ಳವನೂ ಮೃದುಭಾಹಿಯೂ ಆಗಿದ್ದ. ಅವನು ಅವರ ನಾಯಕನಾಗಿದ್ದ. 
ಆದರೆ ಅವರ ಮೇಲೆ ಎಂದೂ ಅಧಿಕಾರ ನಡೆಸಿರಲಿಲ್ಲ. ಅವನು ಕಪಟವನ್ನು 
ಸಿಹಿಸಲಾರದವನಾಗಿದ್ದ. ಇತರರೊಂದಿಗೆ ಸೌಜನ್ಯದಿಂದ ವರ್ತಿಸದವರ ಬಗ್ಗೆ 
ನಿಷ್ಠುರನಾಗುತ್ತಿದ್ದ. ಈ ಸ್ವಭಾವಗಳನ್ನು ಅವನು ಅನುವಂಶಿಕವಾಗಿಯೇ 
ಪಡೆದನೆನ್ನಬಹುದು. 

ಶಿವಭಕ್ತರ ಕಥೆಗಳನ್ನು ಕೇಳುವುದು ಬಸವನಿಗೆ ಇಷ್ಟವಾಗಿತ್ತು. ಯಾವುದೇ 
"ಪ್ರಸ೦ಗ'ವನ್ನು ಕೇಳುವ ಅವಕಾಶವನ್ನು ಅವನು ತಪ್ಪಿಸಿಕೊಳ್ಳುತಿರಲಿಲ್ಲ. 
(ಪ್ರಸಿಂಗವೆಂದರೆ ಪುಣ್ಮ ಕಥೆಗಳ ಪ್ರವಚನ) ಇಂಥ ಪ್ರಸಂಗಗಳಲ್ಲಿ ಭಕ್ತರ 
ಕಥೆಗಳನ್ನು ನಿರೂಪಿಸಲಾಗುತ್ತಿತ್ತು. ಎರಡು ಕಥೆಗಳು ಬಸವನ ಮೇಲೆ 
ಗಾಢವಾದ ಪ್ರಭಾವವನ್ನು ಬೀರಿದವು. ಮೊದಲನೆಯದು ತಮಿಳು ನಾಡಿನ 
ಸಂತನಾದ ಕಣ್ಣಪ್ಪನ ಕಥೆ. ಕಣ್ಣಪ್ಪ ಒಬ್ಬ ಬೇಡ. ಅವನಿಗೆ ದೇವರ 
ಬಗೆಗಾಗಲಿ, ಧರ್ಮದ ಬಗೆಗಾಗಲಿ ಏನೂ ತಿಳಿದಿರಲಿಲ್ಲ. ಬೇಟೆಯೇ 
ಅವನ ಕಾಯಕವಾಗಿತ್ತು. ಕೊಲ್ಲುವುದು ಪಾಪವೆಂದು ಆಲೋಚಿಸಲೂ ಸಾಧ್ಯ 
ಎಲ್ಲದಷ್ಟು ಅವನು ಮುಗ್ಗನಾಗಿದ್ದ. ಒಂದು ದಿನ ಬೇಟೆಗಾಗಿ ಕಾಡಿಗೆ 
ತೆರಳಿದ ಅವನು ಜಿಂಕೆಯೊಂದನ್ನು ಬೆನ್ನಟ್ಟದ. ಕಾಡಿನಲ್ಲಿ ಅವನಿಗೆ ದಾರಿ 
ತಪ್ಪಿಹೋಯಿತು. ಆಕಸ್ಥಿಕವೆ೦ಂಬ೦ತೆ ಅವನು ನಿರ್ಜನಪ್ರದೇಶದಲ್ಲಿ ಪ್ರತ್ಸೇಕ 
ವಾಗಿದ್ದ ಶಿವದೇವಾಲಯವೊಂದಕ್ಕೆ ಬಂದ. ಜಿಂಕೆ ಎತ್ತ ಹೋಯಿತೆಂದು 
ಶಿವನ ವಿಗ್ರಹವನ್ನು ಕೇಳಿದ. ಆ ವಿಗ್ರಹ ಜಿಂಕೆ ಹೋದ ದಿಕ್ಕನ್ನು ತೋರಿಸಿ, 
ಅದನ್ನು ಹಿಡಿಯಲು ಕಣ್ಣಪ್ಪನಿಗೆ ಸಹಾಯ ಮಾಡಿತು. ಇದರಿಂದ 
ಪ್ರಭಾವಿತನಾದ ಕಣ್ಣಪ್ಪ ಅಲ್ಲಿಯೇ ಉಳಿದು ಶಿವನ ಸಂಗಾತಿಯಾಗಿರುವು 
ದಾಗಿ ಮಾತುಕೊಟ್ಟ. ಅವನು ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸ 
ವನ್ನು ಶಿವನಿಗೆ ನೈವೇದ್ಧ ಮಾಡುತ್ತಿದ್ದ. ನೀರು ತರಲು ಅವನಲ್ಲಿ ಪಾತ್ರೆ 
ಗಳಿರಲಿಲ್ಲ. ಬಾಯಿಯಲ್ಲಿಯೇ ನೀರು ತುಂಬಿಕೊಂಡು ಬಂದು ಅದನ್ನು 
ಶಿವನ ವಿಗ್ರಹದ ಮೇಲೆ ಉಗುಳುತ್ತಿದ್ದ. ಆ ದೇವಾಲಯಕ್ಕೆ ಹಗಲು 
ಹೂತ್ತು ಮಾತ್ರ ಬಂದು ಪೂಜಿ ಮಾಡಿ ಹೋಗುವ ಅರ್ಚಕ ಒಬ್ಬನಿದ್ದ. ಆಗ 
ಮೋಕ್ಕ ವಿಧಾನದಲ್ಲಿ ಅವನು ಪೂಜಿ ಮಾಡುತ್ತಿದ್ದ. ಅವನಿಗೆ ಪೂಜಾ 
ಕಾರ್ಯವೊಂದು ವೃತ್ತಿಯಾಗಿತ್ತಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚೇನೂ ಆಗಿರ 
ಲಿಲ್ಲ. ಆದರೆ ಕುತಾರ್ಕಿಕನಾದ ಬ್ರಾಹ್ಮಣ ಹಾಗೂ ಅವನ ವಿದ್ದತ್ತಿಗಿ೦ತ. 
ಅಸಂಸ್ಕತನಾದ ಕಣ್ಣಪ್ಪ ಹಾಗೂ ಆವನ ಮುಗ್ಗತೆಗಳೇ ಶಿವನಿಗೆ ಹೆಚ್ಚು 
ಪ್ರಿಯವಾದುವು. ಕಣ್ಣಪ್ಪನ ನಿಷ್ಕಪಟ ಭಕ್ತಿಯನ್ನು ಲೋಕಕ್ಕೆ ತೋರಿಸಿಕೊಡ 
ಬೇಕೆಂದು ಬಯಸಿದ ಅವನು ತನ್ನ ಕಣ್ಣುಗಳಿಂದ ರಕ್ತ ಸುರಿಸಲು 
ಪ್ರಾರಂಭಿಸಿದ. ಇದನ್ನು ನೋಡಿದ ಬ್ರಾಹ್ನಣ ಅರ್ಚಕ ಹೆದರಿ ದೂರ ಓಡಿ 


16 ಬಸವಣ್ಣನವರು 


ಹೋದ. ಆದರೆ ಕಣ್ಣಪ್ಪ ತನ್ನೆರಡೂ ಕಣ್ಣುಗಳನ್ನು ಕಿತ್ತು ಶಿವನಿಗೆ ಹೃತ್ಪೂರ್ವಕ 
ವಾಗಿ ದಾನ ಮಾಡಿದ. ಪರಮಾತ್ಮ ಯಾವಾಗಲೂ ಬೆಲೆ ಕೊಡುವುದು 
ಅಂತರಿಕ ಪರಿಶುದ್ಧತೆಗಲ್ಲದೆ ಹೊರಗಿನ ತೋರಿಕೆಗಲ್ಲ. ತರುಣ ಬಸವನ 
ಕಣ್ಣುಗಳು ಕಣ್ಣೀರಿನಿಂದ ತುಂಬಿದುವು. ನೀಚ ಸಮುದಾಯದಲ್ಲಿ ಜನ್ನ 
ತಾಳಿ ಪ್ರೀತಿ ಹಾಗೂ ನಿಸ್ವಾರ್ಥಗಳಿಂದ ದೈವಾನುಗ್ರಹ ಪಡೆದಂತಹ ಆ ವ್ಯಕ್ತಿ 
ತಾನೇ ಎಂದೂ ಕಣ್ಣಪ್ಪ ಆಗಾಗ ಭಾವಿಸಿ ಕೊಳ್ಳುತ್ತಿದ್ದ. 

ಬಸವನ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದ ಇನ್ನೊಂದು ಕಥೆಯೇ 
ಮಾದಾರ ಚೆನ್ನಯನದು. "ಮಾದಾರ' ಎಂದರೆ ಹೂರಜಾತಿ ಮತ್ತು ಅಸ್ವಶ್ನ. 
ಚೆನ್ನಯ್ಕ ಕರಿಕಾಲ ಚೋಳನ ಅಶ್ವಾಲಯಗಳಲ್ಲಿ ಕೆಲಸ ಮಾಡುತ್ತಿದ್ದ ದಾಸ. 
ಅವನಿಗೆ ಶಿವನ ಬಗ್ಗೆ ಸ೦ಪೂರ್ಣ ಪ್ರೀತಿಂಯಿತ್ತು. ಸ್ವತಃ ಕರಿಕಾಲ ಚೋಳನೂ 
ಶಿವನ ಮಹಾಭಕ್ತನೇ ಆಗಿದ್ದ. ಆದರೆ ತನ್ನನ್ನೂ ಮೀರಿಸಿದ ಭಕ್ತನೊಬ್ಬ ತನ್ನ 
ಕೈಕೆಳಗೆ ಕೆಲಸ ಮಾಡುತ್ತಿದ್ದುದನ್ನು ದುರದೃಷ್ಟವಶಾತ್‌ ಅವನು ತಿಳಿದಿರಲಿಲ್ಲ. 
ಪ್ರತಿದಿನ ಕರಿಕಾಲ ಚೋಳ ರಾಜಯೋಗ್ಯವಾದ ಭಕ್ಷಭೋಜ್ಯಗಳನ್ನು ದೇವರಿಗೆ 
ಅರ್ಪಿಸುತ್ತಿದ್ದ. ಆದರೆ ದೇವರು ಅವುಗಳನ್ನು ಸ್ವೀಕರಿಸುತ್ತಿದ್ದಿಲ್ಲ. ಚೆನ್ನಯ್ಕನ 
ಮನೆಯಲ್ಲಿ “ಅಂಬಲಿ' ಅಥವಾ ಸಾಮಾನ ಗಂಜಿಯ ರುಚ ನೋಡಿದ 
ತನಗೆ ರಾಜ ನೈವೇದ್ಧ ಮಾಡುವ ಸಿಹಿಗಳ ಬಗ್ಗೆ ಅರುಚಿ ಹುಟ್ಟದೆ ಎಂದು 
ಅವುಗಳನ್ನು ನಿರಾಕರಿಸಿದ್ದ. ರಾಜ ಚಕಿತಗೊಂಡ; ಮಹಾಮಹಿಮ 
ಚೆನ್ನಯ್ಮನ ಗುಡಿಸಿಲನ್ನು ಅರಸುತ್ತ ಹೊರಟ. ಮನೆಗೆ ಬಂದ ರಾಜನನ್ನು 
ಕಂಡು ಚೆನ್ನಯ ಹೆದರಿದ. ಅವನಿಗೆ ಅಪಾಯದ ಭಯವುಂಟಾಯಿತು. 
ಆದರೆ ರಾಜ ನೇರವಾಗಿ ಚಿನ್ನಯ್ಕನಲ್ಲಿಗೆ ಬಿಂದು ಅವನಿಗೆ ಸಾಷ್ಟಾಂಗ 
ಪ್ರಣಾಮ ಮಾಡಿದ. 

ದೇವರನ್ನು ಮೆಚ್ಚಿಸಲು ತನ್ನ ಸ್ವಂತ ಮಗನನ್ನೇ ಬಲಿ ಕೊಡಲು 
ಸಿದ್ಧನಾಗಿದ್ದ ಸಿರಿಯಾಳನ ಕಥೆ ಹಾಗೂ ಹಿಂದೆ ಮುಂದೆ ನೋಡದೆ 
ದೇವರಿಗೆ ತನ್ನ ಹೂಸ ಕ೦ಬಳಿಯನ್ನೇ ಕೊಟ್ಟುಬಿಟ್ಟ ದಾಸಿಮಯ್ಯನ ಕಥೆಗಳು 
ಬಸವನ ಕಿರಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಇತರ ಕಥೆಗಳಾಗಿವೆ. 
ಪರಮಾತ್ಮನಿಗೆ ಮಾನವನ ಯೋಗ್ಯತೆಯನ್ನು ನಿರ್ಧರಿಸಲು ಅವನ ಜನ್ನ 
ಅಥವಾ ಜಾತಿ ಮುಖ್ಯವಾಗಿರಲಿಲ್ಲ ಎಂಬುದನ್ನು ಈ ಕಥೆಗಳು ಸ್ಪಷ್ಟ 
ಪಡಿಸಿವೆ. ಅಲ್ಲದೆ ಪರಮಾತ್ಮನನ್ನು. ಅರಿಯುವ ಮಾರ್ಗದಲ್ಲಿಯೂ 
ಕುಲವೊಂದು ಅಡಚಣೆಯಾಗಲು ಸಾಧ್ಯ. ಏಕೆಂದರೆ ಉಚ್ಚ ಜಾತಿಯಲ್ಲಿ 
ಜನ್ನ ತಾಳಿದ್ದೇನೆ ಎಂಬಿ ಅಂಶವೇ ಮಾನವನ  "ಅಹಂ'ಗೆ ಕಾರಣವಾಗಿದೆ. 
ಉದ್ದೇಶದಲ್ಲಿನ ಪ್ರಾಮಾಣಿಕತೆ ಮತ್ತು ಪರಮಾತ್ಸನನ್ನು- ಅರಿಯಲು ಮಾನವ 
ಎಂತಹ ಭಕ್ತಿಯೊಂದಿಗೆ ಹೆಣಗುತ್ಡಾನೆ ಎಂಬುದೇ ನಿಜವಾಗಿ ಮಹತ್ವದ 
ವಿಷಯ. ತನ್ನ ಅಶಕ್ತ ಮಗುವಿನ ಬಗ್ಗೆ ತಾಯಿಗೆ ಹೆಚ್ಚು ಪ್ರೀತಿಯಿರು 


ಬಾಲ್ಕ ದಿನಗಳು 11 


ವಂತೆ ಬಡವರ ಹಾಗೂ ತುಳಿತಕ್ಕೊಳಗಾಗಿರುವವರ ಬಗ್ಗೆ ದೇವರಿಗೂ ಹೆಚ್ಚು 
ಒಲವಿರಬಿಪುದು ಅಷ್ಟೆ; ಪರಮಾತ್ಮನನ್ನು ಅರಿಯುವಲ್ಲಿ ಧರ್ಮಗ್ರಂಥಗಳ 
ಜ್ಞಾನ ಒಂದು ಸಾಧನವಾಗಿದ್ದಿರಬಹುದು, ಆದರೆ ಅದು ಏಕೈಕ ಮಾರ್ಗ 
ವೇನೂ ಅಲ್ಲ. 

ಈ ವಿಚಾರಗಳನ್ನು ಕುರಿತು ಬಸವ ತರ್ಕಬದ್ಧವಾಗಿ ಯೋಚನೆ ಮಾಡಿ 
ದ್ಲನೆಂದು ನಾವಿಲ್ಲಿ ಸೂಚಿಸುತ್ತಿಲ್ಲ. ಇವು ಅವನ ಮನಸ್ಸಿನಲ್ಲಿ ಅಸ್ಪಷ್ಟ 
ರೂಪದಲ್ಲಿದ್ದವು. ದಿನಗಳು ಉರುಳಿದಂತೆ, ಅವನ ಹಿಂದಿನ ಆಲೋಚನೆಗಳು 
ಹಾಗೂ ಭಾವನೆಗಳು ಸಂಪ್ರದಾಯಗಳಾಗಿ ಹರಳುಗಟ್ಟದ್ದುವು. ಉಳ್ಳವರು 
ಮತ್ತು ಇಲ್ಲದವರ ಒಂದು ಲೋಕದಲ್ಲಿ, ನಿಯಮ-ನಿಬಂಧನೆಗಳ ಒಂದು 
ಲೋಕದಲ್ಲಿ ತಾನು ಜೀವಿಸುತ್ತಿದ್ದೇನೆ ಎಂದು ಅವನಿಗನಿಸಿತು. ಆದು 
ಅಂಧಶಾಸ್ತ್ರಗಳ ಲೋಕವಾಗಿತ್ತು. ಹಕ್ಕಿಯಂತೆ ಸ್ವಚ್ಛಂದವಾಗಿ ಹಾರಲು ಈ 
ಲೋಕದಲ್ಲಿ ಆತ್ಮಕ್ಕೆ ಸಾಧ್ಯವಿರಲಿಲ್ಲ. ಪರಮಾತ್ನನಿರುವುದು ಎಲ್ಲ ಶಾಸ್ತ್ರಗಳ 
ಆಚಿಗೆ; ಎಲ್ಲ ಕಟ್ಟುಪಾಡುಗಳ ಆಚೆಗೆ. ತಾನೊಂದು ಕೃತಕಲೋಕದಲ್ಲಿ, 
ಸೆರೆಮನೆಯಲ್ಲಿ ಜೀವಿಸುತ್ತಿದ್ದೇನೆ ಎಂದು ಬಸವನಿಗೆ ಅನಿಸಿತು. ಬೆಳಕು 
ಹಾಗೂ ಸ್ಥಾತಂತ್ಸಗಳಿರುವ ಲೋಕ ದೂರದಲ್ಲಿತ್ತು. ಅಲ್ಲಿಗೆ ಹೋಗಿ ನಿಜವಾದ 
ಭಕ್ತನ ಬದುಕನ್ನು, ಪರಮಾತ್ಸನ ಚರಣಗಳಿಗಲ್ಲದೆ ಇನ್ನಾವುದಕ್ಕೂ ಬದ್ಧ 
ವಾಗದ ಸ್ವತಂತ್ರ ಮಾನವನ ಬದುಕನ್ನು ಸಾಗಿಸಲು ಬಸವ ಬಯಸಿದ. 

ಈ ಲೋಕದಿಂದ ತಪ್ಪಿಸಿಕೊಂಡು ಹೋಗುವ ಅವನ ಬಯಕೆ ತೀವ್ರ 
ವಾಗತೊಡಗಿತು. ತೋರಿಕೆಗಳ ಈ ಲೋಕದಲ್ಲಿ ಬದುಕುವುದು ಅವನಿಗೆ 
ಹೆಚ್ಚು ಹೆಚ್ಚು ಕಷ್ಟವಾಗತೊಡಗಿತು. ತನ್ನ ಆಲೋಚನೆಗಳಿಗೆ ಅಭಿವೃಕ್ಕಿ 
ನೀಡುವ ಅವಕಾಶವನ್ನು ಅವನು ಕಾಯುತ್ತಿದ್ದ. ಶೀಘ್ರವೇ ಅ೦ತಹ ಒಂದು 
ಅವಕಾಶವೂ ಒದಗಿಬ೦ತು. ಬಸವ ಅದನ್ನು ಬಳಸಿಕೊಂಡ. ಈ ಘಟನೆ 
ಬಿಸವನ ಬದುಕಿನಲ್ಲಿ ಬಹುಶಃ ಅತ್ಯ೦ತ ಮಹತ್ವದ ಘಟನೆಯಾಗಿದೆ. ಇದು 
ಅವನ ಸಮಗ್ರ ಜೀವನಗತಿಯನ್ನೇ ಬದಲಾಯಿಸಿತು. 

ಪ್ರತಿಯೊಬ್ಬ ಬ್ರಾಹ್ಮಣ ಬಾಲಕನೂ ಉಪನಯನ ಮಾಡಿಕೊಳ್ಳಬೇಕಾಗಿತ್ತು. 
ಉಪನಯನವೆಂದರೆ *(ಗುರುವಿನ) ಬಳಿಗೆ ಕೊಂಡೊಯ್ದುವುದು' ಎಂದು 
ಅರ್ಥ. ಯುಕ್ತವಾದ ಶಿಕ್ಷಣ ಬೋಧನೆಗಳಿಗಾಗಿ ಬಾಲಕನನ್ನು ಗುರುವಿಗೆ 
ಒಪ್ಪಿಸುವುದನ್ನು  ಉಷನಯನವೆಂಬ ಈ ಸಂಸ್ಕಾರ ಸೂಚಿಸುತ್ತದೆ. 
ಐದನೆಯ ವರ್ಷದಲ್ಲಿ ಸಾಮಾನವಾಗಿ ಬಾಲಕನಿಗೆ ಅಕ್ಷರಾಭ್ಯಾಸ ಮಾಡಿಸಿ 
ಶೋೊಕಗಳೇ ಮೊದಲಾದವನ್ನು ಹೇಳಿಕೊಡಲಾಗುತ್ತಿತ್ತು. ಆದರೆ ನಿಜವಾದ 
ಸಾಂಪ್ರದಾಯಿಕ ವಿದ್ಧಾಭ್ಮಾಸ ಪ್ರಾರಂಭವಾಗುತ್ತಿದ್ದುದು ಎಂಟನೆಯ ವರ್ಷ 
ದಿಂದಲೇ. ಆ ವಯಸ್ಸಿನಲ್ಲಿ ಉಪನಯನ ಮಾಡಿ ಬಾಲಕನನ್ನು ಗುರುವಿನ 
ಬಳಿಗೆ ಕಳುಹಿಸಿಕೊಡುತ್ತಿದ್ದರು. 


18 ಬಸವಣ್ಣನವರು 


ಬಸವ ಆಗ ಎಂಟು ವರ್ಷದ ಬಾಲಕ. ಮಕ್ಕಳನ್ನು ಪ್ರೀತಿಸುವ 
ಯಾವನೇ ತಂದೆಯಂತೆ ಮಾದಿರಾಜನೂ ಮಗನ ಉಪನಯನ ನಡೆಸಲು 
ಸಕಲ ಏರ್ಪಾಡುಗಳನ್ನೂ ಮಾಡಿದ. ಆದರೆ ಇಂಥ ಸಂಸ್ಕಾರಗಳಲ್ಲಿ ತನಗೆ 
ಆಸಕ್ತಿಯಿಲ್ಲವೆ೦ಂದೂ ಜನಿವಾರ ಧರಿಸಲು ತಾನು ಸಿದ್ದನಿಲ್ಲವೆಂದೂ ಬಸವ 
ತಿಳಿಸಿದಾಗ ತಂದೆಗೆ ಆಘಾತವಾದಂತಾಯಿತು. ಒಂದು ಕ್ಷಣಕಾಲ ಇದನ್ನು 
ನಂಬಲೂ ಅವನಿಗೆ ಸಾಧ್ಯವಾಗಲಿಲ್ಲ. ಉಪನಯನ ಬ್ರಾಹ್ಮಣ ಧರ್ಮದ 
ಷೋಡಶ ಸಂಸ್ಕಾರಗಳಲ್ಲಿ ಒಂದೆಂದೂ ಜನಿವಾರ ಧರಿಸದ ಹೊರತು 
ಅವನನ್ನು ಬ್ರಾಹ್ನಣನೆಂದು ಭಾವಿಸಲು ಸಾಧ್ಯವಾಗದೆಂದೂ ಮಗನಿಗೆ 
ಮನವರಿಕೆ ಮಾಡಿಕೊಡಲು ತಂದೆ ಪ್ರಯತ್ನಿಸಿದ. ಅವನು ಬ್ರಾಹ್ಮಣನಾಗಿ 
ಜನಿಸಿರುವುದೇ ಒಂದು ಭಾಗೃವೆಂದೂ ಸ್ಪಷ್ಟಪಡಿಸಿದ. ಆದರೆ ತಂದೆಯ 
ಉಪದೇಶಕ್ಕೆ ಬಸವ ಕೊಂಚವೂ ಕಿವಿಗೊಡಲಿಲ್ಲ. ಬ್ರಾಹ್ಮಣಧರ್ಮ ಮತ್ತು 
ಭಕ್ತಿ - ಇವೆರಡೂ ಪರಸ್ಪರ ವಿರುದ್ಧವಾದುವು ಎಂದಷ್ಟೇ ಅವನು ಸಂಕ್ಷಿಪ್ತ 
ವಾಗಿ ಹೇಳಿದ. ಬ್ರಾಹ್ಮಣನಾದ ಮಾತ್ರಕ್ಕೆ ವ್ಯಕ್ತಿ ಎಂದಿಗೂ ದೇವಪುತ್ರನಾಗಲಾರ; 
ದೇವನಿಗೆ ಪ್ರೀತಿಪಾತ್ರನಾದ ವೃಕ್ತಿ ದೈವಾನುಗ್ರಹ ಸಂಪಾದನೆಗಾಗಿ ಬ್ರಾಹ್ಮಣ 
ಧರ್ಮವನ್ನೇ ತೃಜಿಸಬೇಕು ಎಂದೂ ಬಸವ ವಾದಿಸಿದ. ಬ್ರಾಹ್ಮಣ ಧರ್ಮ 
ಕೇವಲ ಕರ್ಮವನ್ನು ಉಪದೇಶಿಸುವುದಲ್ಲದೆ ಭಕ್ತಿಯನ್ನಲ್ಲವೆಂದೂ ಅವನು 
ಮತ್ತೆ ವಾದಿಸಿದ. ಉಪನಯನವನ್ನು ಕುರಿತಂತೆ ಅವನ ಅಭಿಪ್ರಾಯ ಅಚಲ 
ವಾಗಿತ್ತು. ಉಪನಯಕ್ಕೆ ಒಪ್ಪಲೇಬೇಕೆಂದು ಒತ್ತಾಯಿಸಿದ ಪಕ್ಷದಲ್ಲಿ ಮನೆ 
ಬಿಟ್ಟು ಪಲಾಯನ ಮಾಡುತ್ತೇನೆಂದೂ ಅವನು ಹೆದರಿಸಿದ. ಮಾದಿರಾಜನಿಗೆ 
ಹೇಗಾದರೂ ಮಾಡಿ ಮಗನ ಉಪನಯನವನ್ನು ಪೂರೈಸಬೇಕಾಗಿತ್ತು. 
ಏಕೆಂದರೆ ಇದು ಮಗನನ್ನು ದ್ವಿಜನನ್ನಾಗಿಸುವ ಪ್ರಶ್ನೆಯಷ್ಟೇ ಆಗಿರದೆ, 
ಅವನ ಕುಟುಂಬದ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿತ್ತು. ವಾತ್ಸಲ್ಯದಿಂದ 
ಕೇಳಿಕೊಳ್ಳುವುದರ ಮೂಲಕ ಬಸವನ ತಾಯಿಯೂ ಅವನ ಮೇಲೆ ಒತ್ತಡ 
ತಂದಂತೆ ಕಾಣುತ್ತದೆ. ಕೊನೆಗೂ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅವನು 
ಉಪನಯನಕ್ಕೆ ಒಪ್ಪಿದ. ಅವನ ಪಾಲಿಗೆ ಅದೊಂದು ಚಿತ್ರಹಿ೦ಸೆಯಾಗಿತ್ತು. 
ಆದರೆ ಅವನು ಅದನ್ನು ಸಶಿಸಿಕೊಳ್ಳಲೇಬೇಕಾಗಿತ್ತು. ಇಡೀ ಸಮಾರಂಭ 
ಅವನಿಗೆ ಅರ್ಥಶೀನವಾಗಿ ಕಂಡು ಬಂತು. ಅವನು ಜನಿವಾರ ಧರಿಸಿದ. 
ವಿದ್ಯಾಭ್ಯಾಸಕ್ಕಾಗಿ ಅವನನ್ನು ಗುರುವಿನ ಬಳಿಗೆ ಕರೆದೊಯ್ಯಲಾಯಿತು. 
ದೊಡ್ಡ ವಿಪತ್ತೊ೦ದು ಪರಿಹಾರವಾದ್ದರಿಂದ ಬಸವನ ತಂದೆ ತಾಯಿಗಳು 


ಸಮಾಧಾನದ ನಿಟ್ಟುಸಿರುಬಿಟ್ಟರು. 


3. ಸ್ವೇಚ್ಛಾ ವಿಹಾರಿ 


ವಿಪತ್ತು ಪರಿಹಾರಗಲಿಲ್ಲ; ಅದು ಮುಂದೂಡಲ್ಪಟ್ಟತು ಅಷ್ಟೇ! ತೀವ್ರ 
ಅಸಮಾಧಾನದೊಡನೆಯೇ ಬಸವ ಉಪನಯನವಾಗಲು ಒಪ್ಪಿದ್ದ. ತಾನು 
ಧರಿಸಿದ ಯಜ್ಞೋಪವೀತ ಬಂಧನದ ಸಂಕೇತವೆಂದು ಅವನಿಗನಿಸಿತು. 
ಸಮಾಜದಲ್ಲಿ ತಾನು ಕಂಡ ಹಾಗೂ ಅನುಭವಿಸಿದ ಎಲ್ಲ ಕೆಡುಕುಗಳಿಗೂ 
ಯಜ್ಞೋಪವೀತ ಒಂದು ಸಂಕೇತವಾಗಿರುವಂತೆ ಅವನಿಗೆ ಕಂಡುಬಂತು. 
ಆದರೂ ಬಲವಂತಕ್ಕೊಳಗಾಗಿ ಮತ್ತು ಸ್ವಲ್ಪವೂ ಇಚ್ಛಿಯಿಲ್ಲದೆಯೇ 
ಉಪನಯನೋತ್ತರ ಸಂಸ್ಕಾರಗಳನ್ನು ಅವನು ಆಚರಿಸಿದ. ತನ್ನ ಹಿರಿಯರು 
ಮಾಡಿದಂತೆ ಅವನೂ, ಗಿಳಿಯಂತೆ, ಗಾಯಿತ್ರೀ ಮಂತ್ರವನ್ನು ಜಪಿಸಿದ. 

ಅವನ ಸಾಂಪ್ರದಾಯಿಕ ಶಿಕ್ಷಣ ಪ್ರಾರಂಭವಾಯಿತು. ಅನೇಕ ಮಹಾನ್‌ 
ವಿದ್ವಾಂಸರು ಅವನ ಊರಿನಲ್ಲೇ ವಾಸವಿದ್ದು ಅವರುಗಳು ಅನೇಕರಿಗೆ 
ಕಲಿಸುತ್ತಿದ್ದರೆಂಬುದನ್ನು ನಾವು ಈಗಾಗಲೇ ಮನಗಂಡಿದ್ದೇವೆ. ಆದ್ದರಿಂದ 
ಅವನು ಗುರುಗಳನ್ನು ಅರಸಿಕೊಂಡು ಬೇರೆ... ಊರಿಗೆ ಹೋಗಬೇಕಾಗಿ 
ಇರಲಿಲ್ಲ. ತನ್ನೂರಿನಲ್ಲಿಯೇ ಇರುವ ಸಮರ್ಥ ವಿದ್ವಾಂಸರಲ್ಲಿ ಅವನು 
ವೇದಗಳನ್ನೂ, ಆರು ವೇದಾ೦ಗಗಳನ್ನೂ ಅಭ್ಯಾಸ ಮಾಡಿದ. ವ್ಯಾಕರಣ, 
ಛಂದಸ್ಸು, ಸಂಗೀತ, ಸಾಹಿತ್ಯ, ದರ್ಶನದ ಆರು ಪದ್ದತಿಗಳು, "ಹರರ 
ಹಸ್ಕಾಗಮ'ದಂತಹ ಶಿವಾಗಮಗಳು ಮೊದಲಾದುವನ್ನೂ ಅವನು ಅದ್ಯಯನ 
ಮಾಡಿದ (ಬಸವ ತನ್ನ ಕಾಲದ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಆಳವಾದ 
ಪರಿಣತಿ ಹೂ೦ದಿದ್ದನೆಂದೂ ಅಧ್ಯಯನದ ವಿವಿಧ ಶಾಖೆಗಳಲ್ಲಿ ಪ್ರಭುತ್ತ 
ಪಡೆದಿದ್ದನೆಂದೂ ಅವನ ಅನಂತರದ ರಚನೆಗಳು ತೋರಿಸುತ್ತವೆ). ಬಸವ 
ತುಂಬಿ ಬುದ್ದಿಶಾಲಿಯಾಗಿದ್ದ. ಇತರರು ಅಸೂಯೆ ಪಡುವಂತಹ ಜ್ಞಾಪಕ 
ಶಕ್ತಿ ಅವನಿಗಿತ್ತು. 

ಅದ್ಧಯನ ವಿಷಯಗಳಲ್ಲಿ ವೇದಗಳಿಗೆ ಅಪೂರ್ವ ಸ್ಥಾನವಿತ್ತು. ವೇದ 
ಮಂತ್ರಗಳ ಅರ್ಥವನ್ನು ತಿಳಿದುಕೊಳ್ಳದಿದ್ದರೂ ಸರಿಯೇ, ನಿರ್ದಿಷ್ಟಪಡಿಸ 
ಲಾದ ಕ್ರಮದಲ್ಲಿ ವಿದ್ಯಾರ್ಥಿ ಅವುಗಳನ್ನು ಕಂಠ ಪಾರ ಮಾಡಬೇಕೆಂಬುದು 
ವ್ಯಾಪಕವಾದ ಅಭಿಪ್ರಾಯವಾಗಿತ್ತು. ಯುಕ್ತವಾದ ಕ್ರಮದಲ್ಲಿ ಯಾಂತ್ರಿಕವಾಗಿ 
ವೇದಮಂತ್ರಗಳ ಪಾರಾಯಣ ಮಾಡಬೇಕೆ೦ದಷ್ಟೇ ಬಲವಂತಪಡಿಸಲಾಗಿತ್ತು. 
ಈ ಪದ್ಧತಿಯನ್ನು ಬಸವ ತೀವ್ರವಾಗಿ ವಿರೋಧಿಸಿದ. ತಮ್ಮ ವಚನಗಳಲ್ಲೊಂ 


20 ಬಸವಣ್ಣನವರು 


ದರಲ್ಲಿ, ವೈದಿಕ ಸಾಹಿತ್ಯದ ಅರ್ಥವನ್ನರಿಯದೆ ಅವುಗಳನ್ನು ತಮ್ಮ ತಲೆ 
ಯಲ್ಲಿ ತುಂಬಿಸಿಕೊಂಡ ವಿದ್ವಾಂಸರನ್ನು, ಬಟ್ಟೆಗಳನ್ನು ಹೊತ್ತುಕೊಂಡು 
ಹೋಗುವ ಕತ್ತೆಗಳಿಗೆ ಬಸವಣ್ಣನವರು ಹೋಲಿಸಿದ್ದಾರೆ. ವೇದಗಳು ಕರ್ಮಕ್ಕೇ 
ಹೆಚ್ಚು ಮಹತ್ವ ಕೊಡುತ್ತವೆ ಎಂಬ ಸಾಮಾನ್ನ ನಂಬಿಕೆಗೆ ವೃತಿರಿಕ್ಷವಾಗಿ, ಅವು 
ಪರಮಾತ್ಮ ಹಾಗೂ ಭಕ್ತಿಯ ಮಹಿಮೆಯನ್ನು ಕೂಡ ಸಾರುತ್ತವೆ ಎಂದು 
ಬಸವ ಭಾವಿಸಿದ್ದ. ಸಾಂಪ್ರದಾಯಿಕ ಶಿಕ್ಷಣ ಬಸವನಲ್ಲಿರುವ ವಿದ್ವಾಂಸನನ್ನು 
ಮಾತ್ರ ತೃಪ್ತಿಪಡಿಸಿತು. ಆದರೆ ಅವನಲ್ಲಿರುವ ಭಕ್ತನ ಅಪೇಕ್ಷೆಗಳನ್ನು ಅದು 
ಪೂರೈಸಲಿಲ್ಲ. 

ದಿನಗಳು ಉರುಳಿದಂತೆ, ಬ್ರಾಷ್ಠಣ ಧರ್ಮದ ಆಚರಣೆಗಳೆಲ್ಲವನ್ನೂ 
ಪರಿಪಾಲಿಸುವುದು ಸಾಧ್ದವಿಲ್ಲವೆಂದು ಬಸವನಿಗೆ ತಿಳಿದುಬಂತು. ಕೆಳಜಾತಿ 
ಯವರೊಂದಿಗೆ ಮೇಲ್ಜಾತಿಯವರು ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲವೆಂಬ 
ವಾಸವ ಸಂಗತಿ ಅವನಿಗೆ ಸಂಪೂರ್ಣವಾಗಿ ಮನದಟ್ಟಾಯಿತು. ಈ 
ಅನ್ಯಾಯವನ್ನು ಪ್ರತಿಭಟಿಸಲು ಅವನು ಪ್ರಾರಂಭಿಸಿದ. ತಂದೆ ತಾಯಿ 
ಗಳೊಡನೆ ಹಾಗೂ ಸಮಾಜದೊಡನೆ ಅವನ ಮೊದಲ ಘರ್ಷಣೆ ಉಪನಯನದ 
ಸಂದರ್ಭದಲ್ಲೇ ನಡೆದಿತ್ತು. ಘರ್ಷಣೆಗಳು ಹೆಚ್ಚುತ್ತಾ ಬಂದು ಬಿನ್ನಾಭಿ 
ಪ್ರಾಯಗಳ ಅಂತರ ಅಧಿಕಗೊಳ್ಳಲಾರಂಭಿಸಿತು. ತಂದೆಗೆ ಇದೊಂದು 
ನುಂಗಲಾರದ  ತುತ್ನಾಗಿದ್ದಿರಬೇಕು. ಮಗನ ಮೇಲಿನ ಮಮತಿಗಷ್ಟೇ 
ಅಲ್ಲದೆ ತನ್ನ ಬ್ರಾಹ್ನಣಿಕೆಗೇ ಭಾರಿ ಆಘಾತವಾಗಿದ್ದು ತಂದೆಯ ಈ 
ಪರಿಸ್ಥಿತಿಗೆ ಕಾರಣವಾಗಿರಬೇಕು. ಇದಕ್ಕೆ ವೃತಿರಿಕವಾಗಿ ಬಸವ ತಂದೆಯ 
ಭಾವನೆಗಳ ಬಗ್ಗೆ ಚಿ೦ತಿಸಿದಂತೆಯೇ ಕಾಣಲಿಲ್ಲ. ತೆನ್ನೆದುರಿಗಿರುವ ಯಾವ 
ಪರಿಣಾಮಗಳನ್ನಾದರೂ ಎದುರಿಸಲು ಅವನು ಸಿದ್ದನಾಗಿಯೇ ಇದ್ದ. 

ತಂದೆ ಮಗನ ಈ ಘರ್ಷಣೆ ಪರಾಕಾಷ್ಠೆಗೆ ಬರುವ ಮೊದಲೇ ಅವನ 
ತಾಯಿ ತಂದೆಯರು ತೀರಿಕೊಂಡರು. ತಮ್ಮ ಮಗ ಸಂಪೂರ್ಣವಾಗಿ 
ದಾರಿತಪ್ಪಿದನೆಂಬಿ, ಹಾಗೂ ಯಶಸ್ವೀ ಜೀವನದಿಂದ ವಂಚಿತನಾದನೆಂಬ 
ದುಃಖದೊಡನೆಯೇ ಅವೆರು ಅಸುನೀಗಿರಬೇಕು. ಆಗ ಬಸವ 16 ವರ್ಷದ 
ಹುಡುಗನಾಗಿದ್ದ. ಅವನ ಬಗ್ಗೆ ಅಲ್ಪ ಸ್ವಲ್ಪ ಪ್ರೀತಿ ಹಾಗೂ ಅನುಕಂಪ 
ತೋರುತ್ತಿದ್ದ ಅಜ್ಜಿಯನ್ನು ಬಿಟ್ಟರೆ ಅವನ ವೃತ್ತದಲ್ಲಿ ಬೇರಾರೂ ಇರಲಿಲ್ಲ. 
ಅವನಿಗೀಗ ಹತ್ತವರ ರಕ್ಷಣೆಯೂ ಇರಲಿಲ್ಲ. ಸಮಾಜ ಅವನತ್ತ ತುಂಬ 
ನಿಷ್ಠುರವಾಗಿತ್ತು. ಆದ್ದರಿಂದ ಅವನು ಸಮಾಜದಿಂದ ದೂರಹೋಗುವ ದೃಢ 
ಹಾಗೂ ಅಂತಿಮ ನಿರ್ಧಾರವನ್ನು ಕೈಗೊಂಡ. ತನ್ನ ಶರೀರವನ್ನು ಬಿಗಿಯಾಗಿ 
ಬಂಧಿಸಿದ  “ಕರ್ಮಲತೆ'ಯಂತಿದ್ದ ಜನಿವಾರವನ್ನು ತುಂಡು ತುಂಡು 
ಮಾಡಿ ಬಿಸಾಡಿದ. ಬ್ರಾಹ್ನಣಧರ್ಮ ಮತ್ತು ಸಮಾಜದೊಂದಿಗೆ ತನ್ನ 
ಸಂಬಂಧಗಳನ್ನು ಕಡಿದುಕೊಳ್ಳುವುದಕ್ಕೆ ಇದು ಸಂಕೇತವಾಯಿತು. 


ಸ್ವೇಬ್ಭಾ ವಿಹಾರಿ 21 


ಸಂಪ್ರದಾಯಶೀಲರಲ್ಲಿ ದೊಡ್ಡ ಕೋಲಾಹಲವನ್ನೆಬ್ಬಿಸಿದ್ದಿರಬೇಕು. ಇದರ 
ಪರಿಣಾಮವಾದ ಟೀಕೆ ಬೆದರಿಕೆಗಳನ್ನು ಅವನು ಸ್ವಲ್ಪ ಕಾಲ ಧೈರ್ಯದಿಂದ 
ಎದುರಿಸಿದನೆ೦ದೂ ಕಾಣುತ್ತದೆ. ಪರಿಸ್ಥಿತಿ ಅಸಾಧ್ಯವೆನಿಸಿದಾಗ ಊರು ಬಿಟ್ಟು 
ಹೋಗಲು ತೀರ್ಮಾನಿಸಿದ. ಅಲ್ಲಿಯ ಶೈವರು ಅವನಿಗೆ ನೆರವು ನೀಡಲು 
ಮುಂದೆ ಬಂದರೂ ಸಹ ತನ್ನ ಅಕ್ಕನಾದ ಅಕ್ಕ ನಾಗಮ್ಮನೊಂದಿಗೆ ಊರು 
ಬಿಟ್ಟು ಕೂಡಲಸಂಗಮ ಅಥವಾ ಕಪ್ಪಡಿ ಸಂಗಮಕ್ಕೆ ಬಂದನು. 

ಕೂಡಲಸಂಗಮ ಬಿಜಾಪುರ ಜಿಲ್ಲೆಯಲ್ಲಿನ ಒಂದು ಚಿಕ್ಕ ಗ್ರಾಮ. 
'ಕೂಡಲು' ಮತ್ತು "ಸಂಗಮ' ಇವೆರಡೂ ಶಬ್ದಗಳ ಅರ್ಥ ಒಂದೇ. "ನದಿ 
ಗಳು ಒಟ್ಟು ಸೇರುವ ಸ್ಥಳ' ಎಂಬುದು ಈ ಶಬ್ದಗಳ ಅರ್ಥ. ಕೂಡಲ 
ಸ೦ಗಮ ತುಂಬಿ ಸುಂದರವಾದ ಸ್ತಳ. ಇಲ್ಲಿ ಮಲಪ್ರಭಾ ನದಿ ಕೃಷ್ಣಾ ನದಿ 
ಯನ್ನು ಸೇರುತ್ತದೆ. ಈ ಸಂ೦ಗಮಸ್ಥಳದ ಸಮೀಪವೇ ದೇವಾಲಯ 
ಒಂದಿದೆ. ಇಲ್ಲಿಯ ದೇವರು ಸಂಗಮೇಶ್ವರ. ಈ ಸ್ಥಳಕ್ಕೆ ಕಪ್ಪಡಿಸಂಗಮ 
ಎ೦ಬ ಸರೂ ಇತ್ತು. ಕಪ್ಪಡಿಯೆ೦ಂಬುದು ಸಂಸ್ಕೃತ ಶಬ್ದವಾದ 
'ಕರ್ಪಟ'ಯ ಅಪಭ್ರಂಶ ರೂಪ. “ಕರ್ಪಬ'ಯೆಂದರೆ ಚಿ೦ದಿಬಟ್ಟೆಗಳನ್ನು 
ಧರಿಸಿದ ಭಿಕ್ಷುಕ ಅಥವಾ ಸಂನ್ಯಾಸಿ. ಕೂಡಲ ಸಂಗಮ ಒಂದು ಪವಿತ್ರ 
ಸ್ಥಳ. ಆಗಾಗ ಶೈವಸ೦ತರು ಈ ಕ್ಷೇತ್ರವನ್ನು ಸಂದರ್ಶಿಸುತ್ತಿದ್ದರು. ಆ ಕಾಲ 
ದಲ್ಲಿ ಇದೊ೦ದು ಪ್ರಖ್ಯಾತ ಕ್ಷೇತ್ರವಾಗಿತ್ತು. ಕೂಡಲಸ೦ಗಮಕ್ಕೆ ಬರುವುದನ್ನೇ 
ಬಸವ ಆಯ್ದುಕೊಂಡುದಕ್ಕೆ, ಅಲ್ಲ ತಾನು ಬೆರೆಯಬಲ್ಲ ಜನರಿದ್ದರು 
ಎ೦ಬುದು ಕಾರಣವಾಗಿರದೆ, ತಾನು ಗುಪ್ರಭಕ್ತಿಯನ್ನು ಇಟ್ಟ೦ತಹ ಕೂಡಲ 
ಸ೦ಗಮನ ಅಥವಾ ಸ೦ಗಮೇಶ್ವರನ ದೇವಾಲಯ ಅಲ್ಲಿದ್ದುದೇ ಕಾರಣ 
ಆಗಿತ್ತು. ದೇವಾಲಯಕ್ಕೆ ಬರುತ್ತಿದ್ದಂತೆ, ಅಂದಿನವರೆಗೂ ಅವನು 
ಅದುಮಿ ಇಟ್ಟಂತಹ ಭಾವನೆಗಳು ಮಾತಾಗಿ ಅಭಿವ್ದಕ್ತಿ ಪಡೆದುವು. ಅವನು 
ದೇವರನ್ನು ತಂದೆಯೆಂದು ಕರೆದ; ತಾಯಿಯೆಂದು ಕರೆದ. ತನ್ನ ಸರ್ವಸ್ವ 
ಎ೦ದು ಸಂಬೋಧಿಸಿದ. ಎಲ್ಲ ಐಹಿಕ ಸಂಬಂಧಗಳನ್ನು ತಜಿನಿ ಅವುಗಳ 
ಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಲು ಬಸವ ಸಿದ್ಧನಾಗಿದ್ದ. ಆಗ ಸುಳಿ 
ಗಾಳಿಗೆ ಸಿಕ್ಕ ಹಡಗಿನಂತಹ ಅವನ ಜೀವನ ತನ್ನ ನೆಲೆಯನ್ನು ಕಂಡಿತು. 
ಕೂಡಲ ಸಂಗಮದಲ್ಲಿಯೇ ನೆಲೆಸಲು ಬಸವ ನಿರ್ಧರಿಸಿದ. 

ಆ ದೇವಾಲಯ ಒಬ್ಬ ಸ್ಥಾನಿಕನ ಅಥವಾ ದೇವಾಲಯದ ಅಧಿಕಾರಿಯ 
ಆಡಳಿತಕ್ಕೆ ಒಳಪಟ್ಟತ್ತು. ಅವನ ಹೆಸರು ಈಶಾನ್ನಗುರು. ಅವನು ಲಕುಲೇಶ 
ಪಾಶುಪತ ಪಂಥಕ್ಕೆ ಸೇರಿದವನೆಂದೂ ದೇವಾಲಯದ ಆವರಣದ ಒಳಗೆ 
ವಾಸಿಸುವ ಸಂನ್ಕಾಸಿಯೆಂದೂ ಆ ಹೆಸರೇ ಸೂಚಿಸುತ್ತದೆ. ಬಸವನಿಗೆ ದೇವರ 
ಬಗೆಗೆ ಇರುವ ಅಪಾರ ಒಲವನ್ನು ಈಶಾನ್ಸಗುರು ಗಮನಿಸಿದ. ಬಸವನ 
ಶ್ರೇಷ್ಠತೆಯನ್ನು ಗುರುತಿಸಿದವರಲ್ಲಿ ಬಹುಶಃ ಈಶಾನ್ನಗುರುವೇ ಮೊತ್ತ 


22 ಬಸವಣ್ಣನವರು 


ಮೊದಲಿಗ. ಬಸವ ತುಂಬಿ ನೊಂದವನೆಂದು ತಿಳಿಯಲು ಕೂಡ ಅವನಿಗೆ 
ಕಷ್ಟವಾಗಲಿಲ್ಲ. ದೇವಾಲಯದಲ್ಲಿ ಬಸ ಸವನೊಂದಿಗೆ ತಾನು ಇರುವುದಾಗಿ 
ತಿಳಿಸಿ ಈಶಾನ್ಸಗುರು ಅವನನ್ನು ಸಂತೈಸಿದ. ಪೂಜೆಗೆ ತಿಳಿನೀರು ಹಾಗೂ 
ಹೂಸ ಹೂವುಗಳನ್ನು ತರುವೆ ಕೆಲಸವನ್ನು ಬಸವನಿಗೆ ವಹಿಸಿದ. ಬಸವ 
ಸಂತೋಷದಿಂದಲೇ ಈ ಕೆಲಸವನ್ನು ಒಪ್ಪಿ ಕೊಂಡ. 

ಬಿಸವನ ಅಕ್ಕ ಎಲ್ಲಿ ಹೋದಳಿಂದು ನಮಗೆ ತಿಳಿಯದು. ತನ್ನ ಮೇಲೆ 
ಅನುಕಂಪ ತೋರಿದ ಯಾವುದೋ ಒಂದು ಕುಟುಂಬದೊಂದಿಗೆ ಆಕೆ 
ಕೂಡಲಸಂಗಮ ಗ್ರಾಮದಲ್ಲಿಯೇ ನೆಲಸಿರಬೇಕು. 

ಬಿಸವ ಬೆಳಗ್ಗೆ ಬೇಗ ಏಳುತ್ತಿದ್ದ. ಹೊಸ ಹೂವುಗಳನ್ನೂ ತಿಳಿನೀರನ್ನೂ 
ತರುತ್ತಿದ್ದ. ಇದು ಅವನಿಗೆ ಪ್ರೀತಿಯ ಕೆಲಸವಾಗಿದ್ದು ದೇವಾಲಯವೇ ಅವ 
ನಿಗೆ ಸರ್ವಸ್ಪವಾಗಿತ್ತು. ಅಲ್ಲಿ ಯಾವುದೇ ನಿರ್ಬಂಧಗಳಾಗಲಿ ನಿಯಮ 
ನಿಬಂಧನೆಗಳಾಗಲಿ ಇರಲಿಲ್ಲ. ದೇವರೆಂದರೆ ಅವನು ಹುಚ್ಚನಂತಾಗಿ ಆವೇಶ 
ಗೊಳ್ಳುತ್ತಿದ್ದ. ಅವನ ಪೂಜಾವಿಧಾನ ಯಾವುದೇ ಶಾಸ್ತ್ರಗಳಿಗೆ ಅನುಸಾರ 
ಆಗಿರಲಿಲ್ಲ... ಅವನು ನರ್ತಿಸುತ್ತಿದ್ದ; ಹಾಡುತ್ತಿದ್ದ; ಚಪ್ಪಾಳೆ ತಟ್ಟುತ್ತಿದ್ದ. 
ಸ್ನೇಹಿತರೊಂದಿಗೆ ಹೇಗೋ ಹಾಗೆ, ದೇವರೊಡನೆ ಮಾತನಾಡುತ್ತಿದ್ದ. ಮಗು 
ವನ್ನು ಮುದ್ದಾಡುವಂತೆ ದೇವರನ್ನು ಮುದ್ದಾಡುತ್ತಿದ್ದ. ಪೂಜೆಗೆ ಸಲ 
ಕರಣೆಗಳನ್ನು ತರುವಲ್ಲಿ ಆಗುವ ಯಾವುದೇ ವಿಳಂಬಕ್ಕಾಗಿ ಅವನು ದೇವರ 
ಕ್ಷಮೆ ಕೋರುತ್ತಿದ್ದ. ಸಂಕ್ಟಿಪ್ತವಾಗಿ ಹೇಳುವುದಾದರೆ. ದೇವರ ಹೊರತಾಗಿ 
ಅವನಿಗೆ ಸ್ಟಾರಸ್ಮಕರವಾದುದು ಯಾವುದೂ ಇರಲಿಲ್ಲ. ದೇವಾಲಯದ 
ಅಧಿಕಾರಿಗಳು ಮತ್ತು ಜನರು ಅವನ ಭಕ್ತಿಯನ್ನು ಕೊಂಡಾಡಿದರು. ಬಸವ 
ಅವರಿಗೆ ಭಕ್ತಿಗೀತೆಗಳನ್ನು ಕಲಿಸಿದ. ದೇವರೆಂದರೆ ಮೈಮರೆಯುವ ಈ 
ಭಕ್ತನ ಖ್ಯಾತಿ ಆ ಪ್ರದೇಶಾದ್ಕ೧ಣತ ಹಬ್ಬಿತು. ವರ್ಷಕ್ಕೊಮ್ಮೆ ನಡೆಯುವ 
“ಕಪಿಲಷಬ್ಗ' ಜಾತ್ರೆ ನೋಡಲು ಸುತ್ತಲ ಹಳ್ಳಿಗಳಿಂದ ಜನರು ಗುಂಪು 
ಗುಂಪಾಗಿ ಕೂಡಲಸಂಗಮಕ್ಕೆ ಬರುತ್ತಿದ್ದರು. ದೇವರ ಸನ್ನಿಧಿಯಲ್ಲಿ ಮೈ 
ಮರೆತು ಗಂಟೆಗಟ್ಟಲೆ ಕಾಲ, ಹಾಡುತ್ತ ಕುಣಿಯುತ್ತ ಇರುವ ಬಸವನನ್ನು 
ಅವರು ನೋಡುತ್ತಿದ್ದರು. ಬಸವ ಶಿವನ ಹಾಗೂ ಶಿವಭಕ್ತರ ಬಗ್ಗೆ ಅವರಿಗೆ 
ತಿಳಿಸುತ್ತಿದ್ದ. ಜನರ ಗಮನ ಸೆಳೆಯಲು ಅವನು ಪ್ರಾರಂಭಿಸಿದ್ದ. ಶೀಗೆ 
ಒಬ್ಬ ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡನಾಗಿ ಬಸವನ ಜೀವನದ 
ಅಡಿಪಾಯ ಕೂಡಲಸಂಗಮದಲ್ಲಿ ಸ್ಥಾಪಿತವಾಯಿತು. 

ಕೂಡಲಸಂಗಮ ಬಸವನ ಆಧ್ಯಾತ್ಮಿಕ ಸಾಧನೆಯ ಸ್ಥಳವಾಗಿ ಪರಿಣಮಿ 
ಸಿತು. ಅಲ್ಲಿಯ ಆ ಅನುಕೂಲಕರ ವಾತಾವರಣದಲ್ಲಿಯೇ ಅವನ ವ್ಲಕ್ತಿತ್ವ 
ಅರಳಿತು. ಪ್ರಾಯಶಃ ಅಲ್ಲಿಯೇ ಬಸವ ತನ್ನ ಅತ್ನವಿಶ್ವಾಸವನ್ನು ಬೆಳಿಸಿ 
ಕೊಂಡ ಮತ್ತು ತನ್ನ ಭವಿಷ್ಠಜೀವನದ ಕನಸುಗಳನ್ನು ಕಟ್ಟಿಕೊಂಡ. 


ಸ್ವೇಚ್ಛಾ ವಿಹಾರಿ 23 


ಅಲ್ಲಿಯೇ ನೆಲೆಸಿ ಕೂಡಲ ಸಂಗಮನ ಸೇವೆಗಾಗಿ ತನ್ನ ಸಂಪೂರ್ಣ ಜೀವನ 
ವನ್ನು ಮುಡಿಪಾಗಿಡುವುದು ಅವನ ತತ್‌ಕ್ಷಣದ ಆದರ್ಶವಾಗಿತ್ತು. 

ವೀರಶೈವ... ಧರ್ಮವೆಂಬ ಹೆಸರಿನ, ಶೈವಧರ್ಮದ ಹೊಸ ಶಾಖಿ 
ಯೊಂದನ್ನು ಬಸವಣ್ಣನವರು ಸ್ಥಾಪಿಸಿದರು ಹಾಗೂ ಹೊಸ ಸಾಮಾಜಿಕ 
ದೃಟ್ಟಿ ಕೋನವೊಂದನ್ನು ಬೆಳೆಸಿದರು ಎಂದು ಹೇಳಲಾಗಿದೆ. ಬಸವಣ್ಣನವರ 
ವೀರಶೈವ ಧರ್ಮಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ, ಈ ಬಗ್ಗೆ ಈಗಲೂ 
ಹಲವು ಬಗೆಯ ವಾದವಿವಾದಗಳು ನಡೆಯುತ್ತಿವೆ. ಬಸವಣ್ಣನವರು 
ವೀರಶೈವ ಧರ್ಮದ ಪ್ರವರ್ತಕರು ಹಾಗೂ ಈ ಧರ್ಮದ ಇತಿಹಾಸವನ್ನು 
12ನೆಯ ಶತಮಾನದ ಮಧ್ಯಭಾಗದಿಂದ ಗುರುತಿಸಬಹುದು ಎಂಬುದು 
ಒಂದು ಆಭಿಪ್ರಾಯ. ವೀರಶೈವಧರ್ಮ ಇದಕ್ಕಿಂತಲೂ ಪ್ರಾಚೀನ, ಹಾಗೂ 
ಬಸವಣ್ಣನವರು. ಇದಕ್ಕೆ ಪುನಶ್ಚೈತನವನ್ನು ಮಾತ್ರ ನೀಡಿದರು ಎಂಬುದು 
ಇನ್ನೊ೦ದು ಅಭಿಪ್ರಾಯ. ಈ ಅಭಿಪ್ರಾಯಗಳ ಗುಣದೋಷಗಳನ್ನು ಕುರಿತ 
ಚರ್ಚೆಗೆ ತೊಡಗಲು ಇದು ಸ್ಥಳವಲ್ಲ. ಆದರೂ ಸಂಬಂಧಿಸಿದ ಕೆಲವು 
ವಿಷಯಗಳನ್ನು ಇಲ್ಲಿ ತಿಳಿಸುವುದು ಯೋಗ್ಗ. ಬಸವ-ಪೂರ್ವೆಯುಗಕ್ಕೆ 
ಸೇರಿದ ಅನೇಕ ಶಾಸನಗಳು ಅನೇಕ ಸಂಖ್ಯೆಯ ಶೈವಪಂಥಗಳ ಬಗ್ಗೆ ನಮಗೆ 
ತಿಳಿಸುತ್ತವೆ. ಆದರೆ ಈ ದಾಖಲೆಗಳಲ್ಲಿ ಯಾವುದೂ ವೀರಶೈವ ಧರ್ಮವನ್ನು 
ಅಥವಾ ಇದನ್ನು ಸೂಚಿಸುವ ಯಾವುದೇ ಪದವನ್ನು ಕುರಿತು ಪ್ರಸ್ತಪಿಸುವು 
ದಿಲ್ಲ. ಇದು ನೇತ್ಕಾತ್ಸಕ ಸಾಕ್ಷ್ಯ, ಈ ಧರ್ಮದ ತಾತ್ವಿಕ ಆಧಾರವನ್ನು 
ಕುರಿತು. ಚರ್ಚಿಸುವಂತಹ ಕೆಲವೆ ಕೃತಿಗಳ-ಉದಾಹರಣೆಗೆ "ಸಿದ್ದಾಂತ 
ಶಿಖಾಮಣಿ” - ಪ್ರಾಚೀನತೆಯೇ ಸಂದಿಗ್ದವಾಗಿದೆ. ಬಸವಣ್ಣನವರು ಮತ್ತು 
ಅವರ ಸಮಕಾಲೀನರು ಕಾಶ್ಮೀರದ ಕೈವಧರ್ಮಕ್ಕಾ ಗಲಿ, ಅಥವಾ ತಮಿಳು 
ನಾಡಿನ ಶೈವಧರ್ಮಕ್ಕಾಗಲಿ, ಸೇರಿದ ಅಧಿಕ ಸಂಖೆಯ ಭಕ್ತರ ಬಗ್ಗೆ 
ಪ್ರಸ್ತಾಪಿಸಿದ್ದಾರೆ. ಪ್ರಾಯಶಃ ಇದಕ್ಕಿರುವ ಒಂದು ಅಪವಾದವೆಂದರೆ ಬಸವಣ್ಣ 
ನವರ ಶ್ಲಾಘನೆಗೆ ಪಾತ್ರನಾದ ದೇವರ ದಾಸಿಮಯ್ಯ. ದಾಸಿಮಯ್ಯ 
ಐತಿಹಾಸಿಕ ವ್ಹಕ್ತಿಯಾಗಿದ್ದ ಹಾಗೂ 11ನೆಯ ಶತಮಾನದ ಮಧ್ಯಕಾಲದಲ್ಲಿ 
ಜೀವಿಸಿದ್ದ. ಕನ್ನಡ ಭಾಷೆಯಲ್ಲಿರುವ ಅವನ ಕೆಲವು ವಚನಗಳು ಸಿಕ್ಕಿವೆ. 
ಅವುಗಳಲ್ಲಿ ಮನಸೆಳೆಯುವ ಸಾಹಿತ್ಮಿಕ ಗುಣವಿದೆ. ದಾಸಿಮಯ್ಯ ಶಿವನ 
ಪರಮಭಕ್ಷನಾಗಿದ್ದನೆಂದು ಅವನ ವಚನಗಳಿ೦ದಲೇ ತಿಳಿದುಬರುತ್ತದೆ. ಆದರೆ 
ಇಲ್ಲಿಯೂ ಅವನ ಧರ್ಮ ಯಾವುದಾಗಿತ್ತು ಎಂದು ಸ್ವಷ್ಟವಾಗಿ ಹೆಸರಿಸ 
ಲಾಗಿಲ್ಲ. ವೀರಶೈವರಲ್ಲಿ ಒಂದು ವಿಭಾಗದವರು, ಐವರು ಆಚಾರ್ಯರು 
(ಪಂಚ-ಆಚಾರ್ಯರು) ವೀರಶೈವಧರ್ಮವನ್ನು ಸ್ಥಾಪಿಸಿ ಪ್ರಚಾರ ಮಾಡಿದ 
ರೆಂದು ನಂಬುತ್ತಾರೆ. ಇವರ ಕಾಲಗಳ ಬಗ್ಗೆ ಹೆಚ್ಚು ವಾದವಿವಾದಗಳು 
ನಡೆಯುತ್ತಿವೆ. ಈ ಐವರು ಆಚಾರ್ಯರಲ್ಲಿ ಅಗ್ರಸ್ಥಾನದಲ್ಲಿರುವವನೇ 


೧ಕ ಬಸವಣ್ಣನವರು 


ರೇವಣಸಿದ್ದ... ಇವನು ಬಸವಣ್ಣನವರ ಹಿರಿಯ ಸಮಕಾಲೀನನೆಂದು 
ತೋರುತ್ತದೆ. ರೇವಣಸಿದ್ದನನ್ನು ಸಂಪ್ರದಾಯಶೀಲ ಶೈವ ಧರ್ಮದ ಒಂದು 
ಪಕ್ಷವಾಗಿ ಪ್ರತಿನಿಧಿಸಬಹುದು. ಬಸವಣ್ಣನವರ ಕಾಲದಿಂದೀಚೆಗೆ, ವಿವಿಧ 
ಶೈವಪಂಗಡಗಳ ಅನೇಕ ಸಮ್ಮಿಶ್ರಣಗಳು ಉಂಟಾಗಿವೆ. 

ಈ ಕಾಲದ ವೀರಶೈವರು ಸ್ಥೂಲವಾಗಿ ಎರಡು ಪಂಗಡಗಳಲ್ಲಿ ಸೇರುತ್ತಾರೆ 
ವಂದು ಹೀಳಬಕುದುಃ ರೇವಣಸಿದ್ದನ ಅನುಯಾಯಿಗಳು ಹಾಗೂ 
ಬಸವಣ್ಣನವರ ಅನುಯಾಯಿಗಳು. ಲಕ್ಷಣಶಾಸ್ತ್ರದ ಅನ್ವಯ, ಇವೆರಡು 
ಪಂಗಡಗಳವರ ನಡುವೆ ಹಚ್ಚಿನ ಗಣನೀಯ ವೃತ್ಕಾಸಗಳೇನೂ ಇಲ್ಲ. ಆದರೆ 
ಪ್ರತಿಯೊಂದು ಪಂಗಡವೊ ಇನ್ನೊಂದು ಪಂಗಡಕ್ಕಿಂತ ತಾನು ಶ್ರೇಷ್ಠವೆಂದು 
ಸಾರುತ್ತಿರುವುದರಿಂದಾಗಿ, ಇವೆರಡರ ನಡುವೆ ವಾಗ್ದಾದಗಳೂ, ಅಭಿಪ್ರಾಯ 
ಭೇದಗಳೂ ಇರುತ್ತಿದ್ದುವು ಮತ್ತು ಅವು ಈಗಲೂ ಮುಂದುವರಿಯುತ್ತಾ 
ಇವೆ. 

ಪ್ರಸ್ತುತ ವಿಷಯಕ್ಕೆ ಸಂಬಂಧಪಡದ ಈ ವಿಚಾರವನ್ನು ಇಲ್ಲಿಗೇ ಬಿಟ್ಟು, 
ವೀರಶೈವ ಧರ್ಮಕ್ಕೆ ಬಸವಣ್ಣನವರು ಹೊಸ ಸ್ವರೂಪ ನೀಡಿದರೆಂಬುದನ್ನು 
ಗಮನಿಸುವುದು ಇಲ್ಲಿ ಮುಖ್ಯ. ಸ್ವತಃ ದೇವರೇ ಬಸವಣ್ಣನವರನ್ನು ವೀರ 
ಶೈವನನ್ನಾಗಿ . ಮಾಡಿದನೆಂದೂ ಕೂಡಲಸಂಗಮದಲ್ಲಿಯೇ ಅವರಿಗೆ ಲಿಂಗ 
ವನ್ನು ಕೊಡಲಾಯಿತೆಂದೂ ಕಥೆಗಳು ಹೇಳುತ್ತವೆ. ಬಸವಣ್ಣನವರು ತಾವೇ 
ಸ್ವತಃ ವೀರಶೈವರಾದರೆಂದೂ ಬೇರಾರೂ ಅವರನ್ನು ವೀರಶೈವ ಧರ್ಮಕ್ಕೆ ಪರಿ 
ವರ್ತಿಸಲಿಲ್ಲವೆಂದೂ ಇದು ಸೂಚಿಸುವಂತೆ ಕಾಣುತ್ತದೆ. ಬಸವಣ್ಣನವರು 
ಹೊಸ ಧರ್ಮವನ್ನು ಸ್ಥಾಪಿಸಲಿಲ್ಲ; ಆದರೆ ಹಳೆಯ ಶೈವಧರ್ಮವನ್ನೇ 
ಮೂಲತಃ  ಮಾರ್ಪಾಟುಗೊಳಿಸಿ ಅದಕ್ಕೊಂದು ಹೊಸರೂಪ ನೀಡಿದರು 
ಎ೦ದೂ ಇದು ಸೂಚಿಸುವಂತೆ ಕಾಣುತ್ತದೆ. ಬಸವಣ್ಣನವರು ಪ್ರಾರಂಭಿಸಿದ್ದು 
ಹೂಸ ಧರ್ಮಕ್ಕಿಂತ ಹೆಚ್ಚಾಗಿ ಹೂಸದೊ೦ದು ಚಳವಳಿಯಾಗಿತ್ತು. 


ಕೂಡಲ ಸಂಗಮದಲ್ಲಿ ಪ್ರತ್ತೇಕವಾಗಿ ಇದ್ದು ವಿರಕ್ತ ಜೀವನ ಸಾಗಿಸಬಹು 
ದೆ೦ದು ಬಸವಣ್ಣನವರು ಭಾವಿಸಿದ್ದರು. ಆದರೆ ವರ್ಷಗಳುರುಳಿ, ಯುವಕ 
ರಾಗುತ್ತಿದ್ದಂತೆ ತಮ್ಮ ಸುತ್ತಮುತ್ತ ಅದೇ ಬಗೆಯ ಬ್ರಷ್ಟ ಸಮಾಜವಿರು 
ವುದನ್ನು ಅವರು ಗಮನಿಸಿದರು. ಕೂದಲ ಸ೦ಗಮ ಯಾವುದೇ ರೀತಿ 
ಯಲ್ಲಿಯೂ ಬಾಗೇವಾಡಿಗಿಂತ ಭಿನ್ನವಾಗಿರಲಿಲ್ಲ. ಇಂಧ ಭ್ರಷ್ಟತೆಯನ್ನು 
ಸಹಿಸುವಂತಹ ಸ್ವಭಾವ ಬಸವಣ್ಣನವರದ್ದಾಗಿರಲಿಲ್ಲ. ಎಂಟರಿಂದ 
ಹದಿನಾರು ವರ್ಷಗಳ ನಡುವಣ ವಯಸ್ಸಿನಲ್ಲಿ ಅವರು ಆಗಲೇ ಒಂದು 
ಸಲ ತಮ್ಮದೇ ಆದ ರೀತಿಯಲ್ಲಿ ಅಸಮಾಧಾನವನ್ನು ವ್ಹಕ್ತಪಡಿಸಿದ್ದರು. 
ಅಜ್ಞಾನ ಮತ್ತು ಶೋಷಣೆಗಳ ವಿರುದ್ದ ಹೋರಾದಬೇಕೆಂಬ ಪ್ರೇರಣೆ ಹಾಗೂ 
ಹೂಸ ವ್ಯವಸ್ಥೆಯೊಂದನ್ನು ನ್ನು ಜಾರಿಗೆ 'ತರಬೇಕಿಂಬ ಬಿಯಕಿಗಳು ಅವರಲ್ಲಿ 
ಈಗ ಬಲವಾಗಿ ಮೂಡಿದುವು. ಕೂದಲ ಸಂಗಮದಲ್ಲಿ ಬಸವಣ್ಣನವರು 
ಅಸುಖಿಗಳಾಗಿದ್ದರೆಂದು ಇದರ ಅರ್ಥವಲ್ಲ. ಇದಕ್ಕೆ ಬದಲಾಗಿ ಒಬ್ಬ 
ವ್ವಕ್ತಿಯಾಗಿ ತಾನು ಆಧ್ಯಾತ್ಮಿಕವಾಗಿ ಹೆಚ್ಚು ಎತ್ತರ ಏರಬಲ್ಲೆ ಹಾಗೂ ಮೋಕ್ಷ 
ಸಂಪಾದಿಸಬಲ್ಲೆ ಎಂದು ಅವರಿಗೆ ಸಂಪೂರ್ಣ ಮನವರಿಕೆಯಾಗಿತ್ತು. 
ದೇವಾಲಯದ ಅಧಿಕಾರಿಗಳು ಕೂಡ ಅವರನ್ನು ಗೌರವಿಸುತ್ತಿದ್ದರು. ಇದೆಲ್ಲ 
ಒಂದು ಆಕರ್ಷಣೆಯಷ್ಟೇ ಆಗಿತ್ತು. ಹೀಗಾಗಿ ಅಲ್ಲಿಂದ ದೂರ ಸಾಗಿ 
ವಿಶಾಲವಾದ ಜಗತ್ತನ್ನು ಸೇರಿ ಮಾನವ ಜನಾಂಗದ ಹಿತಕ್ಕಾಗಿ ಏನಾದರೂ 
ಕೆಲಸ ಮಾಡಬೇಕೆಂದು ಅವರ ಒಳಮನಸ್ಸು ` ಅವರನ್ನು ಒತ್ಕಾಯಿಸ 
ತೊಡಗಿತು. ಅಲ್ಲದೆ ದೇವಾಲಯದ  ರಕ್ಷಣೆಯಲ್ಲಿರುವುದರಿಂದಾಗಿ ತಾವು 
ಆಶ್ರಿತರೆಂದು ಅವರಿಗೆ ಅನಿಸಿತು. ಉದ್ದೋಗವೊಂದನ್ನು ಹಿಡಿದು ಜೀವನ 
ನಿರ್ವಹಣೆಗಾಗಿ ಸಂಪಾದಿಸಿಬೇಕೆಂದು ಅವರು ಆಲೋಚಿಸತೊಡಗಿದರು. 
ತಮ್ಮ ಕನಸಿನ ಸಮಾಜವನ್ನು ರೂಪಿಸಬಿಲ್ಲಂತಹ ಸಮರ್ಪಣ ಮನೋಭಾವದ 
ಕಾರ್ಯಕರ್ತರ ತಂಡವೊಂದನ್ನು ಕಟ್ಟುವಲ್ಲಿ ಇದು ಸಹಾಯಕ 
ಆದೀತೆಂದು ಅವರು ಭಾವಿಸಿದರು. 

ಆಗ ರಾಜಕೀಯ ವಲಯಗಳಲ್ಲಿ ಹಚ್ಚು ಕೇಳಿಬರುತ್ತಿದ್ದ ಹೆಸರು ಬಿಜ್ಜಳ 
ರಾಜನದಾಗಿತ್ತು. ಅವನ ರಾಜಧಾನಿಯಾದ ಮಂಗಳವೇಢೆಗೆ ಹೋಗಲು 
ಬಸವಣ್ಣನವರು ನಿರ್ಧರಿಸಿದರು. ಆದರೆ ಕೂಡಲ ಸಂಗಮವನ್ನು 


20 ಬಸವಣ್ಣನವರು 


ಬಿಡುವುದು ಅವರಿಗೆ ತುಂಬ ಕಷ್ಟದ ವಿಷಯವಾಗಿತ್ತು. ಅವರ ಇಷ್ಟ 
ದೈವವಾದ ಕೂಡಲ ಸ೦ಗಮನ ಆ ಸ್ಥಳೆ ಅವರಿಗೆ ತುಂಬ ಪ್ರಿಯವಾಗಿತ್ತು. 
ಆದರೆ ಕೂಡಲ ಸಂಗಮ ದೇವನೇ ಸ್ವತಃ ಅವರ ಸ್ವಪ್ನಗಳಲ್ಲಿ ಕಾಣಿಸಿ 
ಕೊಂಡು, ಸದಾ ಅವರೊಂದಿಗಿದ್ದು ಸಹಾಯ ಮಾಡುವುದಾಗಿ ಮತ್ತೆ ಮತ್ತೆ 
ಭರವಸೆ ನೀಡಿದ ನಂತರ, ಅವರು ಕೂಡಲ ಸಂಗಮವನ್ನು ಬಿಟ್ಟು 
ಹೂರಡುವ ನಿರ್ಧಾರಕ್ಕೆ ಬಂದರು. ಬಿಸವಣ್ಣನವರಿಗೆ ಒಳ್ಳೆಯ ಗಣಿತ 
ಜ್ಞಾನವಿತ್ತು. ಆದ್ದರಿಂದ ಬಿಜ್ಜಳನಲ್ಲಿ ತಮಗೆ ಕರಣಿಕ ವೃತ್ತಿ ದೊರೆಯ 
ಬಹುದೆ೦ದು ಅವರು ಭಾವಿಸಿದರು. 

ಬಿಜ್ಜಳನು ಯಾರು? ಮತ್ತು ಕಲ್ಕಾಣದ ಚಾಲುಕ್ಕ ರಾಜರ ಅಧೀನದಲ್ಲಿ 
ಸಾಮಂತನಾಗಿದ್ದ ಅವನು ರಾಜಕೀಯ ಪ್ರಾಮುಖ್ಯತೆಯನ್ನು ಹಾಗೆ 
ಗಳಿಸಿದನು? ಎ೦ಬ ವಿಷಂಯಗಳ ಬಗ್ಗೆ ನಾವಿಲ್ಲಿ ಪ್ರಸ್ತಾಪಿಸಬೇಕು. ಬಸವಣ್ಣ 
ನವರು ಮತ್ತು ಬಿಜ್ಜಳ - ಇವರ ಜೀವನಗಳು ಒಂದರೊಡನೊಂದು 
ಹೆಣೆದುಕೊಂಡಿದ್ದವು ಮತ್ತು ಪರಸ್ಪರ ಗಾಢವಾದ ಪರಿಣಾಮ ಬೀರಿದ್ದವು. 

ಬಾದಾಮಿ ಚಾಲುಕ್ಕರ (ಸು. ಕ್ರಿ.ಶ. 500ರಿಂದ 750) ಅನಂತರ 
ರಾಷ್ಟ್ರಕೂಟ ಅರಸರ ಆಳ್ವಿಕೆ ಪ್ರಾರಂಭವಾಯಿತು. ರಾಷ್ಟ್ರಕೂಟರ ಆಧಿಪತ್ಯ 
ದಖ್ಬಣದಿ೦ದ ಕರ್ನಾಟಕದವರೆಗೂ ವಿಸ್ತರಿಸಿತ್ತು. ಮೂರನೆಯ ಕೃಷ್ಣ ರಾಷ್ಟ್ರ 
ಕೂಟ ರಾಜವಂಶದಲ್ಲಿ ಕೊನೆಯವನೂ ಮತ್ತು ಪ್ರಾಯಶಃ ಈ ವಂಶದ 
ಪ್ರಖ್ಯಾತ ಮೆಹಾರಾಜರಲ್ಲಿ ಒಬ್ಬನೂ ಆಗಿದ್ದ. ಇವನ ಕೈ ಕೆಳಗೆ ಆಹವಮಲ್ಲ 
ತೈಲ ಅಥವಾ ಎರಡನೆಯ ತೈಲ ಸೇವೆ ಸಲ್ಲಿಸಿದ್ದ. ಇವನು ತರ್ದವಾಡಿ 
ನಾಡನ್ನು ಆಳಿದ್ದ (ವಿಜಾಪುರ ಜಿಲ್ಲೆಯಲ್ಲಿರುವ ಈಗಿನ ಇಂಡಿ, ಸಿ೦ದ್ದಿ 
ಹಾಗೂ ಬಾಗೇವಾಡಿ ತಾಲ್ಲೂಕುಗಳು). ತೈಲನು ಬಾದಾಮಿ ಚಾಲುಕ್ಕರ 
ಕುಟುಂಬಕ್ಕೆ ಸೇರಿದ್ದು ತುಂಬ ಮಹತ್ವಾಕಾಂಕ್ಷಿಯಾದ ರಾಜನಾಗಿದ್ದ. 
ಕರ್ನಾಟಕದ ಇತಿಹಾಸದಲ್ಲಿ ಉಜ್ವಲ ಪಾತ್ರವನ್ನು ನಿರ್ವಹಿಸಿದಂತಹ ತನ್ನ 
ಪೂರ್ವಜರ ಬಗ್ಗೆ ಅವನಿಗೆ ಅಭಿಮಾನವಿದ್ದುದು ಸಹಜವೇ ಆಗಿತ್ತು. ತನ್ನ 
ಸ್ವಾತಂತ್ರವನ್ನು ಪುನಃ ಗಳಿಸಿಕೊಳ್ಳುವ ಅವಕಾಶವನ್ನು ಅವನು ಕಾಯುತ್ತಾ 
ಇದ್ದ. ಕೃಷ್ಣನ ತಮ್ಮನಾದ ಖೊಟ್ಟಗ ಸಿ೦ಹಾಸನವನ್ನೇರಿದಾಗ ಈ ಸದವಕಾಶ 
ಒದಗಿ ಬಂತು. ಬೊಬ್ಬಗ ಹಾಗೂ ಅವನ ಉತ್ತರಾಧಿಕಾರಿಯಾದ ಕರ್ಕ 
ದುರ್ಬಲ ಅರಸರಾಗಿದ್ದರು. ಕ್ರಿ.ಶ. 973 ರಲ್ಲಿ ಕರ್ಕನನ್ನು ಸೋಲಿಸಿದ ತೈಲ 
ತಾನೇ ಚಕ್ರವರ್ತಿಯೆ೦ಂದು ಘೋಷಿಸಿಕೊಂಡ. ಹೀಗೆ ಇನ್ನೂರು ವರ್ಷಗಳ 
ಗಿಂತಲೂ ಹೆಚ್ಚು ಅವಧಿಯ ತರುವಾಯ ಬಾದಾಮಿ ಚಾಲುಕ್ಕರ ಲಳ್ಳಿಕೆ 
ಪುನಃ ಸ್ಥಾಪಿತವಾಯಿತು. 

ತೈಲ. ಮಾನ್ಕಬೇಟದಿ೦ಂದ (ಈಗಿನ ಗುಲ್ಬರ್ಗ ಜಿಲ್ಲೆಯ ಮಾಲ್ಟೇಡ) 
ಆಳಿದ. ಇವನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಬಲಗೊಳಿಸಿದನೆಂದರೆ ಮತ್ತೆ 


ಬಸವಣ್ಣನವರು ತ 


250 ವರ್ಷಗಳವರೆಗೆ ಅದು ತನ್ನ ಅಕ್ತಿತ್ವವನ್ನು ಉಳಿಸಿಕೊಂಡಿತು. ಇವನೂ 
ಇವನ ಉತ್ತರಾಧಿಕಾರಿಗಳೂ ವಿದ್ಯೆಗೆ ತುಂಬ ರಾಜಾಶ್ರಯ ನೀಡಿದ್ದರು. 
ಉದಾಹರಣೆಗೆ, ತೈಲ ಹಾಗೂ ಅವನ ಮಗನೂ ಉತ್ತರಾಧಿಕಾರಿಯೂ ಆಗಿದ್ದ 
ಇರಿವ ಬೆಡಂಗ ಸತ್ಕಾಶ್ರಯ - ಇವರ ಕಾಲದಲ್ಲಿಯೇ ಕನ್ನಡದ ರತ್ನತ್ರಯ 
ರಲ್ಲಿ ಒಬ್ಬರೆನಿನಿದ ರನ್ನ ತನ್ನ ಮಹಾಕಾವ್ಠಗಳನ್ನು ರಚಿಸಿದ. ಕ್ರಿ.ಶ. 
1048ರಲ್ಲಿ ಒಂದನೆಯ ಸೋಮೇಶ್ವರನು ತನ್ನ ರಾಜಧಾನಿಯನ್ನು ಮಾನ್ಶ 
ಬೇಟದಿ೦ದ ಕಲ್ಕಾಣಕ್ಕೆ (ಬೀದರ್‌ ಜಿಲ್ಲೆ) ವರ್ಗಾಯಿಸಿದ... ಈ ನಗರ 
ಚಾಲುಕ್ಕ ಸಾಮ್ರಾಜ್ಯದ ಕೊನೆಯ ದಿನದವರೆಗೂ ರಾಜಧಾನಿಯಾಗಿ ಉಳಿ 
ಯಿತು. ಶೀಗೆ ಚಾಲುಕ್ಕರು ಕಲಾಣದ ಚಾಲುಕ್ಕರೆಂದು ಖ್ಯಾತರಾದರು. 

ಆರನೆಯ ವಿಕ್ರಮಾದಿತ್ಕನ (ಕ್ರಿ.ಶ. 1076 ) ಕಾಲದಲ್ಲಿ ಚಾಲುಕ್ಕ 
ಸಾಮ್ರಾಜ್ಯದ ಕೀರ್ತಿ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತು. ಶೈಲನಿಂದ 
ವಿಕ್ರಮಾದಿತ್ಕನವರೆಗೆ ಅದು ಒಂದೇ ಸಮನೆ ಅಭಿವೃದ್ದಿ ಹೂಂದಿತು. 
ಸಾಮ್ರಾಜ್ಯದ ಗಡಿಗಳು ವಿಸ್ತಾರಗೊಂಡುವು. ಸುಂದರವಾದ ಅನೇಕ 
ದೇವಾಲಯಗಳ ನಿರ್ಮಾಣವಾಯಿತು. ಸಾಹಿತಿಗಳನ್ನು ಸನ್ನಾನಿಸಲಾಯಿತು. 
"ಕಲ್ಮಾಣದಂತಹ ನಗರ ಹಿಂದೆಂದೂ ಇರಲಿಲ್ಲ. ಹಾಗೂ ಮುಂದೆಂದೂ 
ಇರುವುದಿಲ್ಲ' ಎ೦ದು ವಿಜ್ಞಾನೇಶ್ವರ ತನ್ನ '"ಮಿತಾಕ್ತರಾ' ವ್ಯಾಖ್ಯಾನದಲ್ಲಿ 
ಉದ್ದರಿಸಿದ್ದಾನೆ. 

ಹಾಗಿದ್ದರೂ ವಿಕ್ರಮಾದಿತ್ಯನ ಅನಂತರ ದುರ್ಬಲರೂ ಅಸಮರ್ಥರೂ 
ಕಡಿಮೆ ಕಲ್ಪನಾಶಕ್ತಿ ಹಾಗೂ ಪ್ರೇರಣೆಗಳನ್ನು ಹೂ೦ದಿದವರೂ ಆದ ರಾಜರು 
ಒಬ್ಬರ ಅನಂತರ ಇನ್ನೊಬ್ಬರಂತೆ ಸಿ೦ಹಾಸನವನ್ನೇರಿದುದು ವಿಷಾದದ 
ಕಥೆಯಾಗಿದೆ. ಹನ್ನೆರಡನೆಯ ಶತಮಾನದ ಮಧ್ಯಭಾಗದಲ್ಲಿ ಮೂರನೆಯ 
ತೈಲ ಸಿ೦ಹಾಸನಚ್ಕುತನಾದ ಹಾಗೂ ಪ್ರಾಯಶಃ ಬಿಜ್ಜಳನಿ೦ದ ಹತನಾದ. 
ಬಿಜ್ಜಳನ ದುರಾಕ್ರಮಣವೆ೦ಬುದು ಸ್ವಾರಸ್ಕಕರವಾದ ಆದರೆ ದುಃಖಕರವಾದ 
ಇನ್ನೊಂದು ಕಥೆಯಾಗಿದೆ. ಒಮ್ಮೆ ಅವನತಿ ಹೊಂದಿ, ಅನಂತರ ಮೊತ್ತ 
ಮೊದಲು ಸಿಕ್ಕ ಅವಕಾಶದ ಉಪಯೋಗವನ್ನೇ ಪಡೆದು ಸ್ವತಃ ಪುನಸ್ಥಾಪನೆ 
ಗೊಂಡ ಪ್ರಬಲ ರಾಜಮನೆತನವೊ೦ದರ ಹಳೆಯ ಕಥೆಯೂ ಆಗಿರುತ್ತದೆ. 

ಬಿಜ್ಜಳ ಕಲಚುರಿ ಕುಟುಂಬಕ್ಕೆ ಸೇರಿದ್ದ. ಕಲಚುರಿಗಳು ಮೂಲತಃ 
ಮಧ ಪ್ರದೇಶದ ಬುಂದೇಲಖಂಡಕ್ಕೆ ಸೇರಿದವರಾಗಿದ್ದರು. ಶಿವನ ಗಾಢ 
ಭಕರಾಗಿದ್ದುದರಿಂದ ಶಾಸನಗಳಲ್ಲಿ ಇವರನ್ನು *"ಪರಮಮಾಹೇಶ್ವರ''ರೆ೦ದು 
ಕರೆಯಲಾಗಿದೆ. ಇವರ ರಾಜಲಾ೦ಛನದಲ್ಲಿ . “ನ೦ಂದಿ'ಯ ಚಿತ್ರವಿತ್ತು. 
ಕಲಚುರಿಗಳೆದು ಪ್ರಬಲ ರಾಜಮನೆತನವಾಗಿದ್ದರೂ ಇವರು ರಾಜ್ಯಚ್ಕುತರಾಗಿ 
ಭಾರತದ ವಿವಿಧ ಪ್ರದೇಶಗಳಿಗೆ ಹೋಗಿ ನೆಲಸಬೇಕಾಗಿ ಬಂತು. ಮೇಲೆ 
ಹೇಳಲಾದ ರಾಜವಂಶದ ಒಂದು ಶಾಖೆಯವರು ದಕ್ಷಿಣಭಾರತಕ್ಕೆ ಬಂದು 





28 ಸಮಾಜ ಪುನರ್ಪವೇಶ 


ಮಂಗಳವೇಡದಲ್ಲಿ (ಈಗಿನ ಮಹಾರಾಷ್ಟದ ಶೋಲಾಪುರ ಜಿಲ್ಲೆಯ 
ಮಂಗಲವೇಢೆ) ಚಾಲುಕ್ಕರ ಭೃತ್ಥರಾಗಿ ನೆಲಸಿದರು. ಇವರೇ ಕಲಚುರಿಗಳ 
ಕುಟುಂಬದ ಕರ್ನಾಟಕ ಶಾಖೆಯ ಪ್ರವರ್ತಕರಾಗಿರುತ್ತಾರೆ. 

ಕಲಚುರಿಗಳ ಇತಿಹಾಸ ಉಚಿತನೊಂದಿಗೆ (ಕ್ರಿ.ಶ.925) ಪ್ರಾರಂಭವಾಗು 
ತ್ತದೆ. ಇವನ ಉತ್ತರಾಧಿಕಾರಿಗಳಾಗಿ ಬಂದ ರಾಜರುಗಳ ಹಸರುಗಳನ್ನು 
ಬಿಟ್ಟಿರೆ ಇವರ ವಿಚಾರವಾಗಿ ಹೆಚ್ಚು ವಿಷಯಗಳೇನೂ ತಿಳಿದಿಲ್ಲ. ವಾಸ್ತವ 
ವಿಚಾರವೇನೆಂದರೆ ಭಾರತದಲ್ಲಿ ಈ ವಂಶ ತನ್ನ ಅಸ್ತಿತ್ತವನ್ನು ಪ್ರಚುರ 
ಪಡಿಸಿದ್ದು ಜೋಗಮನ ಕ್ರಿ.ಶ. 1110) ಆಳ್ವಿಕೆಯಲ್ಲಿ ಮಾತ್ರ. ಕಲ್ಯಾಣದ 
ಚಾಲುಕ್ಕರ ಭೃತ್ಕನಾದ ಇವನು ಅನೇಕ ಯುದ್ಧಗಳಲ್ಲಿ ಹೋರಾಡಿ ಜಯ 
ಗಳಿಸಿದ್ದ. ಇವನ ಮಗಳಾದ ಸಾವಳದೇವಿಯನ್ನು ಖ್ಯಾತನಾದ ಆರನೆಯ 
ವಿಕ್ರಮಾದಿತ್ಯ ಮದುವೆಯಾಗಿದ್ದ. ಹೀಗೆ ಚಾಲುಕ್ಕ ಸಾಮ್ರಾಜ್ಯದಲ್ಲಿ 
ಜೋಗಮ ಒಬ್ಬ ಪ್ರಭಾವಿವ್ಯಕ್ಷಿಯಾಗಿದ್ದನೆಂದು ತಿಳಿಯಬಹುದು. ಚಾಲುಕ್ಕ 
ರಲ್ಲಿ ಈ ವಿಕ್ರಮಾದಿತ್ಸನೇ ಅತ್ಸಂತ ಪ್ರಬಲ ರಾಜನಾಗಿದ್ದನೆಂದು ಈ 
ಹಿಂದೆಯೇ ನೋಡಿದ್ದೇವೆ. ಜೋಗಮನ ಮಗನಾದ ಪೆರ್ಮಾಡಿ (ಕ್ರಿ.ಶ.1118- 
40) ತಂದೆಯ ಉತ್ತರಾಧಿಕಾರಿಯಾದ; ವಿಕ್ರಮಾದಿತ್ಸನ ಇನ್ನೊಬ್ಬಳು 
ರಾಣಿಯ ಮಗಳಾದ ಚಂದಲದೇವಿಯನ್ನು ಮದುವೆಯಾದ. ಶೀಗೆ 
ಪೆರ್ಮಾಡಿ ಚಾಲುಕ್ಕರೊಂದಿಗೆ ನಿಕಟ ಸಂಬಂಧ ಹೂಂದಿದ್ದ ಮತ್ತು ನಿಜವಾಗಿ 
ವಿಕ್ರಮಾದಿತ್ಯನ ಅಳಿಯನೇ ಆಗಿದ್ದ; ಅಲ್ಲದೆ ವಿಕ್ರಮಾದಿತ್ಯನ ಅನಂತರ ಚಕ್ರ 
ವರ್ತಿಯಾಗಿ ಉತ್ತರಾಧಿಕಾರವನ್ನು ಹೊಂದಿದ್ದ ಮೂರನೆಯ ಸೋಮೇಶ್ವರನ 
ಸೋದರಮಾವನೂ ಆಗಿದ್ದ. ಸೋಮೇಶ್ವರ ದುರ್ಬಲರಾಜ. ಇವನ ದೌರ್ಬಲ್ಯ 
ವನ್ನು ಸ್ವಪ್ರಯೋಜನಕ್ಕಾಗಿ ಬಳಸಿಕೊಳ್ಳುವ ಹಾಗೂ ಸ್ವತಂತ್ರನಾಗುವ 
ಪ್ರಯತ್ನಗಳನ್ನು ಪೆರ್ಮಾಡಿ ಮಾಡಿದ್ದನೆಂದು ನಂಬಿಲು ಆಧಾರಗಳಿವೆ. 

ಈ ಪೆರ್ಮಾಡಿಯ ಮಗನೇ ಬಿಜ್ಜಳ. ಇವನು ಸುಮಾರು ಕ್ರಿ.ಶ. 1140 
ರಲ್ಲಿ ತಂದೆಯ ಉತ್ತರಾಧಿಕಾರಿಯಾದ. ಎರಡನೆಯ ಜಗದೇಕ ಮಲ್ಲ 
ನೆಂಬವನೂ ಸೋಮೇಶ್ವರನ ಉತ್ತರಾಧಿಕಾರಿಯಾಗಿ ಆಗಷ್ಟೇ ಚಕ್ರವರ್ತಿ 
ಯಾಗಿದ್ದ. ಇವನೂ ಬಿಜ್ಜಳನೂ ಸಮೀಪ ಸಂಬಂಧಿಗಳೂ ಸಮ ವಯಸ್ಸಿ 
ನವರೂ ಆಗಿದ್ದರು. ಜಗದೇಕಮಲ್ಲ ಮೊದಲು ಸತ್ತ. ಅವನ ತಮ್ಮನಾದ 
ಮೂರನೆಯ ತೈಲ ಅನಂತರ ಸಿಂಹಾಸನವನ್ನೇರಿದ. ಮೂರನೆಯ ತೈಲ 
ತುಂಬಿ ಅಸಮರ್ಥನಾಗಿದ್ದ; ಇವನು ಆಡಳಿತದಲ್ಲಿ ಹಚ್ಚು ಸಮರ್ಥನಾಗಿ 
ರಲಿಲ್ಲ. ಅಥವಾ ಇವನಿಗೆ ಆಡಳಿತ ಸಾಮರ್ಥ್ಯವೇ ಇರಲಿಲ್ಲವೆಂದರೂ 
ತಪ್ಪಾಗದು. ಬಿಜ್ಜಳ ತನ್ನ ತಂದೆಯ ಕನಸುಗಳೊಂದಿಗೇ ಬೆಳೆದ. ಅವನು 
ಸ್ಪತಂತ್ರನಾಗಬಯಸಿದ. ಸಾಧ್ಯವಾದ ಪಕ್ಷದಲ್ಲಿ ತನ್ನ ಪೂರ್ವಜರು ಕಳೆದು 
ಕೊಂಡಿದ್ದ ಖ್ಯಾತಿಯನ್ನು ಮತ್ತೆ ಗಳಿಸಬೇಕೆಂಬುದು ಬಿಜ್ಜಳನ ಅಪೇಕ್ಷೆ 


ಬಸವಣ್ಣನವರು 29 


ಆಗಿತ್ತು. ಸಿ೦ಹಾಸನವನ್ನೇರಿದ ದುರ್ಬಲನಾದ ಶೈಲನನ್ನು ನೋಡಿದಾಗ ಅವನ 
ಮಹತ್ವಾಕಾಂಕ್ಸೆಗೆ ಪ್ರಚೋದನೆ ದೊರೆಯಿತು. ಬಿಜ್ಜಳ ಶೂರನೂ ಚತುರನೂ 
ಆಗಿದ್ದನಲ್ಲದೆ, ಅವಕಾಶ ತಾನಾಗಿ ಒದಗಿ ಬರುವುದೆಂದೂ ಅದನ್ನು ಬಿಟ್ಟು 
ಬಿಡಬಾರದೆಂದೂ ನಂಬಿದ್ದ. ಅವನು ಅನೇಕ ಸಾಮಂತ ರಾಜರ ವಿಶ್ವಾಸ 
ವನ್ನು ಗಳಿಸಿಕೊಂಡು ಸಿಂಹಾಸನವನ್ನು ಅತಿಕ್ರಮಿಸುವ ಸಂಚು ಹೂಡಿದ. ಈ 
ಸಾಮಂತ ರಾಜರಲ್ಲಿ ಅತ್ಯ೦ತ ಪ್ರಮುಖನಾದವನೆ ಕಸಪಯ್ಗ. ಇವನು 
ಬನವಾಸಿ ಪ್ರಾಂತವನ್ನು ಆಳುತ್ತಿದ್ದ. ತೈಲನಿಗೆ ಬಿಜ್ಜಳನಲ್ಲಿ ಸಂಪೂರ್ಣ ಭರವಸೆ 
ಯಿತ್ತು. ಆದ್ದರಿಂದ ರಾಜ್ಕಾಡಳಿತದಲ್ಲಿ ಇವನು ಬಿಜ್ಜಳನನ್ನೇ ಸಂಪೂರ್ಣ 
ವಾಗಿ ಅವಲಂಬಿಸಿದ್ದ. ಬಿಜ್ಜಳ ಈ ಸನ್ನಿವೇಶವನ್ನು ಸಂಪೂರ್ಣವಾಗಿ ಬಳಸಿ 
ಕೊಂಡ. ಇತರರಿಗೆ ಅಧೀನವಾಗಿರುವುದನ್ನು ಸೂಚಿಸುವ "ಮಹಾ 
ಮಂಡಲೇಶ್ವರ'ದಂತಹ ಬಿರುದುಗಳನ್ನು ತೊರೆದು "ಭುಜ ಬಲಿ ಚಕ್ರವರ್ತಿ", 
ಮತ್ತು ತ್ರಿಭುವನ ಮಲ್ಲ' - ಇವುಗಳೆಂತಹ ಸಾಮ್ರಾಟ ಪದವಿಗಳನ್ನು 
ಧರಿಸಿದ; ತನ್ನನ್ನು “ಮಹಾರಾಜಾಧಿರಾಜ'ನೆಂದೂ ಕರೆದುಕೊಂಡ. ನಿರಂಕುಶ 
ಪ್ರಭುವಾಗುವ ಇವನ ಈ ಪ್ರಯತ್ನಗಳು ಕ್ರಿ.ಶ. 1156 ರಷ್ಟು ಹಿಂದೆಯೇ 
ಪ್ರಾರಂಭವಾಗಿದ್ದುವು. ಸುಮಾರು ಕ್ರಿ.ಶ. 1162 ರಲ್ಲಿ ಬಿಜ್ಜಳನ ಪ್ರಯತ್ನಕ್ಕೆ 
ಯಶಸ್ಸು ಲಭಿಸಿತು. ತೈಲನನ್ನು ಸಿಂಹಾಸನದಿಂದ ಚೈುತಿಗೊಳಿಸಿ ತಾನೇ 
ಸಾಮ್ರಾಟನೆಂದು ಅಧಿಕೃತವಾಗಿ ಘೋಹಿಸಿಕೊ೦ಡ. ತೈಲ ಬಿಜ್ಜಳನನ್ನು 
ಎದುರಿಸುವ ಪ್ರಯತ್ನವನ್ನು ಮಾಡಿರಬೇಕು. ಆದರೆ ಅವನನ್ನು ಸುಲಭವಾಗಿ 
ಸೋಲಿಸಿ ಹತ್ಕೆ ಮಾಡಲು ಬಿಜ್ಜಳನಿಗೆ ಸಾಧ್ಯವಾಯಿತು ಎಂದು ನಾವು 
ಭಾವಿಸಬಹುದು. 

ಇನ್ನು ನಾವು ಬಸವಣ್ಣನವರ ವಿಷಯಕ್ಕೆ ಬರೋಣ. ಕರಣಿಕನ ಉದ್ಯೋಗ 
ಅರಸಿಕೊಂಡು ಅವರು ಕೂಡಲ ಸಂಗಮವನ್ನು ತೊರೆದು ಮಂಗಳವೇಡಢಕ್ಕೆ 
ಬಂದರೆಂದು ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಆ ವೇಳೆಗೆ 
ಬಿಜ್ಜಳ ಇನ್ನೂ ಸಿಂಹಾಸನವನ್ನು ದುರಾಕ್ರಮಿಸಿರಲಿಲ್ಲ. ಆಗ ಅವನು 
ಚಾಲುಕ್ಕರ ಅಧೀನದಲ್ಲಿ ಸಾಮ೦ತನಾಗಿಯೇ ಇದ್ದು ಮಂಗಳವೇಢದಿಂದ 
ಆಳುತ್ತಿದ್ದ. ಇಲ್ಲಿಂದ ಮುಂದಿನ ಕಥೆ ಹರಿಹರನ ಕೃತಿಯಿಂದ ತಿಳಿದು 
ಬರುತ್ತದೆ. ಮಂಗಳವೇಢದಲ್ಲಿ ಬಸವಣ್ಣನವರು ಹೇಗೆ ನೌಕರಿ ಗಳಿಸಿದರು 
ಎ೦ಬುದನ್ನು ಹರಿಹರ ನಿರೂಪಿಸಿದ್ದಾನೆ! ಬಸವಣ್ಣನವರು ನೇರವಾಗಿ .ರಾಜನ 
ಕೋಶಾಗಾರಕ್ಕೆ ಹೋದರು ಮತ್ತು ಅಲ್ಲಿ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತ 
ರಾಗಿದ್ದ ಅಧಿಕಾರಿಗಳನ್ನು ನೋಡುತ್ತ ನಿಂತರು. ಆಗ ಕೋಶಾಗಾರದ 
ಮುಖ್ಯಾಧಿಕಾರಿಯಾಗಿದ್ದ ಸಿದ್ದದಂಡಾಧಿಪ ಕಛೇರಿಗೆ ಬಂದು ಲೆಕ್ಕ ಪತ್ರ 
ಗಳನ್ನು ನೋಡಬಯನಿದ. ಕರಣಿಕರು ಲೆಕ್ಕದಲ್ಲಿ ಒಂದು ತಪ್ಪು ಮಾಡಿ 
ದ್ದರು. ಈ ತಪ್ಪಿನಿಂದಾಗಿ ಕೋಶಾದ್ದಕ್ಷರಿಗೆ ಐದು ದಶಲಕ್ಷಗಳಷ್ಟು ನಷ್ಟ 


30 ಸಮಾಜ ಪುನರ್ಪವೇಶ 


ಆಗುವ ಸಂಭವವಿತ್ತು. ಏನೊಂದೂ ಉದ್ದೇಶವಿಲ್ಲದೆಯೇ ಸುಮ್ಮನೆ ಲೆಕ್ಕ 
ಪತ್ರಗಳನ್ನು ಗಮನಿಸುತ್ತ ನಿಂತಿದ್ದ ಬಸವಣ್ಣನವರ ಲಕ್ಷ್ಮ ಕೂಡಲೇ ಆ ತಪ್ಪಿ 
ನತ್ತ ಹೊರಟಿತು. ಸಿದ್ದದಂಡನಾಧನಿಗೆ ತುಂಬ ಸಂತೋಷವುಂಟಾಯಿತು. 
ಅವನು ಕೂಡಲೇ ಬಸವಣ್ಣನವರನ್ನು ಗಣಕರಾಗಿ ನೇಮಿಸಿಕೊಂಡ. ಮಾತು 
ಕಥೆಯ ಅನಂತರ ಬಸವಣ್ಣನವರು ತನ್ನ ದೂರದ ಸಂಬಂಧಿ ಎಂದು 
ತಿಳಿದು ಅವನಿಗೆ ಆಶ್ಚರ್ಯವಾಯಿತು. ತನ್ನೊಂದಿಗೆ ಇರುವಂತೆ ಅವನು 
ಬಸವಣ್ಣನವರನ್ನು ಕೇಳಿಕೊಂಡ. 

ಮೇಲೆ ನಿರೂಪಿಸಲಾದ ರೀತಿಯಲ್ಲಿಯೇ ಘಟನೆಗಳು ಸಂಭವಿಸಿಸದೆ 
ಇದ್ದಿರಲೂ ಸಾಧ್ಯ. ಆದರೆ ಬಸವಣ್ಣನವರು ಬಿಜ್ಜಳನಲ್ಲಿ ನೌಕರಿ ಸಂಪಾದಿ 
ಸಲು ಹೇಗೆ ಶಕ್ತರಾದರು ಎಂಬುದನ್ನು ಖಂಡಿತವಾಗಿಯೂ ಈ ನಿರೂಪಣೆ 
ತಿಳಿಸುತ್ತದೆ. ಸಿದ್ದದಂಡಾಧಿಪನು ತಮ್ಮ ಸಂಬಿಂಧಿಯೆಂಬುದನ್ನು ಬಸವಣ್ಣ 
ನವರು ಮೊದಲೇ ತಿಳಿದಿರುವ ಸಾಧ್ಯತೆಯಿತ್ತೆ೦ಂಬುದನ್ನು ನಾವು ತಳ್ಳಿ ಹಾಕು 
ವಂತಿಲ್ಲ. ಅಲ್ಲದೆ ಬಸವಣ್ಣನವರನ್ನು ಮತ್ತೆ ಮ೦ಗಳವೇಡಕ್ಕೆ ಹೋಗುವಂತೆ 
ಪ್ರೇರೇಪಿಸಿದ ಕಾರಣಗಳಲ್ಲಿ ಇದೂ ಒಂದಾಗಿರಬಪುದು. ನಮಗೆ ಈ ಘಟನೆ 
ಗಳಲ್ಲಿ ಹೆಚ್ಚಿನವು ಬರಿಯ ಕಾಕತಾಳೀಯ ಘಟನೆಗಳಾಗಿ ಕಾಣುತ್ತವೆ. ಆದರೆ 
ಬಿಸವಣ್ಣನವರಂತೂ ಇವೆಲ್ಲ ದೈವಾನುಗೃಹವೆ೦ದೇ ತಿಳಿದಿದ್ದರು. 

"ಗಣಕ' (ಅಥವಾ "ಗಣಿತವಿತ್‌') ರಾಜ್ಕಾಡಳಿತದಲ್ಲಿ ಪ್ರಮುಖ ಅಧಿಕಾರಿ 
ಆಗಿದ್ದ. ಇವನಿಗೆ ಎರಡು ಮಖ್ಕ ಗುಣಗಳಿರಬೇಕೆ೦ದು ನಿರೀಕ್ಷಿಸಲಾಗಿತ್ತು. 
ಇವೇ ಬುದ್ದಿಮತ್ತೆ ಹಾಗೂ ಶುಚಿತ್ವ. ಹನ್ನೆರಡನೆಯ ಶತಮಾನದ ವಿಶ್ವಕೋಶ 
ಸದೃಶ ಕೃತಿಯಾದ “ಮಾನಸೋಲ್ಲಾಸ'ದಲ್ಲಿ ಹೀಗೆಂದು ಹೇಳಲಾಗಿದೆ. 
ಆದರ್ಶ ಕರಣಿಕನಿಗೆ ಇರಬೇಕಾದ ಎಲ್ಲ ಗುಣಗಳೂ ಬಸವಣ್ಣನವರಲ್ಲಿದ್ದುವು. 
ಬಿಜ್ಜಳ ಹಾಗೂ ನಿದ್ದದಂಡಾಧಿಪರು ಅವರ ಕೆಲಸ ನೋಡಿ ಸಂತೋಷಪಟ್ಟರು. 
ಅನತಿಕಾಲದಲ್ಲಿಯೇ ಬಸವಣ್ಣನವರು ಮುಖ್ಯ ಭಂಡಾರಿಯೂ ಆದರು. 

ಬಸವಣ್ಣನವರೀಗ ಅಧಿಕ ಸಂಪತ್ತಿನ ಅಧಿಕಾರ ಹೊಂದಿದ ಮಹಾ ವ್ಯಕ್ತಿ. 
ಆ ಸಂಪತನ್ನು ಬಡವರಿಗಾಗಿ ಹಾಗೂ ಶಿವಭಕ್ತರಾದ ಜಂಗಮರಿಗಾಗಿ 
ವೈಯಿಸಲು ತಮಗೆ ಯಾವಾಗ ಸಾದ್ಯವಾದೀತೋ ಎಂದು ಅವರು ಆಗಾಗ 
ಚಿಂತಿಸುತ್ತಿದ್ದರು. ಈ ನಡುವೆ ಕೋಶಾಧಿಕಾರಿ ಮೈತನಾದ - ಬಿಜ್ಜಳ 
ಸಂತೋಷದಿಂದಲೇ ಅವನೆ ಸ್ಥಾನದಲ್ಲಿ ಬಸವಣ್ಣನವರನ್ನು ಭಂಡಾರಿ ಪದವಿಗೆ 
ಏರಿಸಿದ. ಬಸವಣ್ಣನವರು “ಬಸವೆದಂಡ ನಾಯಕ'ರೆನಿಸಿದರು. "ದಂಡ 
ನಾಯಕ”ನೆಂಬ ಪದವಿ ಅವರೊಬ್ಬ ಉನ್ನತಾಧಿಕಾರಿಯೆಂದು ಸೂಚಿಸುತ್ತದೆ. 

ಆಗ ಬಸವಣ್ಣನವರು ತಮ್ಮ ಬದುಕಿನ ಉಚ್ಛ್ರಾಯ ಕಾಲದಲ್ಲಿದ್ದರು. 
ಸ್ಥಾನ, ಅಧಿಕಾರ, ಖ್ಯಾತಿ - ಇವೆಲ್ಲವೂ ಅವರಿಗೆ ಲಭೃವಾಗಿದ್ದುವು. ತಮ್ಮ 
ಆಶ್ರಯದಾತನಾದ ಸಿದ್ಧದಂಡನಾಥ ಮೃತನಾದ ಕೆಲಕಾಲದಲ್ಲಿಯೇ ಅವನ 


ಬಸವಣ್ಣನವರು 31 


ಇಬ್ಬರು ಹೆಣ್ಣು ಮಕ್ಕಳಾದ ಗಂಗಾದೇವಿ ಹಾಗೂ ಮಾಯಿದೇವಿ (ನೀಲ 
ಲೋಚನೆಯೆಂಬ ಇನ್ನೊಂದು ಹೆಸರೂ ಉಂಟು) ಇವರನ್ನು ಬಸವಣ್ಣ 
ನವರು ಮದುವೆಯಾದರು. ತಮ್ಮ ತಾರುಣ್ಯದಲ್ಲಿ ಅವರು ಸಂನ್ಕಾಸಿಯಾಗಿ 
ಜೀವನ ಸಾಗಿಸುವ ಕನಸು ಕಂಡಿದ್ದರೆಂಬುದನ್ನು ಇದೇ ಸಂದರ್ಭದಲ್ಲಿ 
ನಾವು ಜ್ಞಾಪಿಸಿಕೊಳ್ಳಬೇಕು. ವಯಸ್ಸಾಗುತ್ತಿದ್ದಂತೆ ಅವರ ವಿಚಾರ ಪರಿಪಕ್ಷ 
ಗೊಂಡಿತು. ಅನಂತರದ ತಮ್ಮ ವಚನವೊಂದರಲ್ಲಿ ವಿವಾಹಜೀವನದ ಪರ 
ವಾಗಿ ಬಸವಣ್ಣನವರು ವಾದಿಸಿದ್ದಾರೆ. ಲೈಂಗಿಕ ಪ್ರವೃತ್ತಿಯನ್ನು ದಮನಗೊಳಿ 
ಸುವುದು ಅನೇಕ ಬಗೆಯ ಸಮಸ್ಥಿಗಳಿಗೆ ಕಾರಣವಾಗುತ್ತದೆಂದೂ ಅವರು 
ಹೇಳಿದ್ದಾರೆ. 

ಬಸವಣ್ಣನವರ ವೈವಾಹಿಕ ಜೀವನ ಸಂತೋಷಕರವಾಗಿತ್ತು. ಅವರ ಇಬ್ಬರು 
ಮಡದಿಯರೂ ಸುಶಿಕ್ಸಿತರಾಗಿದ್ದರು. ಅವರು ಬಸವಣ್ಣನವರನ್ನು ಸಂಪೂರ್ಣ 
ವಾಗಿ ಅರ್ಥಮಾಡಿಕೊಂಡಿದ್ದರು. ಹಾಗೂ ಅವರ ಕ್ರಿಯಾಶೀಲ ಜೀವನದಲ್ಲಿ 
ಸಂಪೂರ್ಣ ಸಹಕಾರವನ್ನು ನೀಡಿದ್ದರು. ಬಸವಣ್ಣನವರ ಮನೆಗೆ 
ಯಾವಾಗಲೂ ಅಧಿಕ ಸಂಖ್ಯೆಯಲ್ಲಿ ಅತಿಥಿಗಳೂ ಸ೦ದರ್ಶಕರೂ ಬರುತ್ತಿ 
ದ್ದರು. ಸೋದರಿಯರು ಅಕ್ಕನಾಗಮ್ನನೊಂದಿಗೆ ಅವರ ಆದರಾತಿಧ್ಯ್ಧ ಮಾಡು 
ತ್ತಿದ್ದರು. 

ಬಸವಣ್ಣನವರಿಗೆ ಹಣ ಹಾಗೂ ಅಧಿಕಾರಗಳು ಅನುಕೂಲಕರವಾಗಿ ಒದಗಿ 
ಬಿಂದುವು. ಆದರೆ ಇವು ಅವರನ್ನು ಬ್ರಷ್ಟರನ್ನಾಗಿ ಮಾಡಲಿಲ್ಲ. ಅದಕ್ಕಿಂತ 
ಹೆಚ್ಚಾಗಿ ಬಸವಣ್ಣನವರು ಇನ್ನಷ್ಟು ವಿನೀತರಾದರು. ಬಡವರ ಬಗೆಗೆ 
ಸಹಾನುಭೂತಿಯೂ ಶ್ರೀಮಂತರ ಬಗೆಗೆ ಫೃಣೆಯೂ ಅವರಿಗಿದ್ದುವು. ಅವರ 
ಮನೆಯ ಬಾಗಿಲು ಸದಾ ತೆದೆದಿರುತ್ತಿತ್ತು. ತಮ್ಮ ಹಣವನ್ನು ಕೊನೆಯ 
ಕಾಸಿನವರೆಗೂ ಅವರು ಧಾರ್ಮಿಕ ಉದ್ದೇಶಗಳಿಗಳಿಗಾಗಿಯೇ ವ್ಹಯಿನಿದರು. 

ಬಸವಣ್ಣನವರು ಆಚರಿಸಿದ ಹಾಗೂ ಪ್ರಸಾರ ಮಾಡಿದ ಧರ್ಮವೇ ವೀರ 
ಶೈವ ಧರ್ಮ. *ನಾಯಕ' ಎಂಬುದು “ವೀರ' ಏಂಬ ಪದದ ಸಾಮಾನ್ಯ 
ಅರ್ಥ. ತನ್ನ ಅನುಯಾಯಿಗಳು ಶಿವನ ಬಗ್ಗೆ ಏಕಾಗ್ರ ಮನಸ್ಸಿನ ಭಕ್ತಿ 
ಯನ್ನು ಹೊಂದಿರಬೇಕೆಂದು ವೀರಶೈವ ಧರ್ಮ ಒತ್ತಾಯ ಪಡಿಸುತ್ತದೆ. 
ಅಂದ ಮಾತ್ರಕ್ಕೆ ಇತರ ದೇವರುಗಳೆ ಬಗ್ಗೆ ಅಗೌರವ ತೋರಿಸಬೇಕೆಂದೇನೂ 
ಅರ್ಥವಲ್ಲ. ವೀರಶೈವರ ದೃಷ್ಟಿಯಲ್ಲಿ ಶಿವನೇ ಶ್ರೇಷ್ಠ. ಹೊಸ ಧಾರ್ಲಿಕ ಚಳವಳಿ 
ಯೊಂದು ಯಾವ ಉತ್ಸಾಹದೊಂದಿಗೆ ವ್ಯಾಪಕವಾಗಿ ಹಬ್ಬಿತು ಎಂಬುದನ್ನು 
'ವೀರ' ಎಂಬ ಪದವೇ ಸೂಚಿಸತ್ತದೆ. ವೀರಶೈವ ಧರ್ಗವನ್ನು ಕುರಿತ ವಿವರಣೆ 
ನೀಡಲೂ “ಲಿಂಗಾಯತ” ಅಥವಾ "ಲಿಂಗವಂತ' ಎಂಬ ಪದವನ್ನು ಬಳಸ 
ಲಾಗುತ್ತದೆ. ತಮ್ಮ ದೇಹದ ಮೇಲೆ ಲಿಂಗವನ್ನು ಧರಿಸುವವರೇ ಲಿಂಗಾಯ 
ತರು. ದೇವಾಲಯಕ್ಕೆ ಹೋಗದಂತೆ ಮತ್ತು ಅಲ್ಲಿ ಶಿವಲಿಂಗವನ್ನು ಪೂಜಿಸ 


32 ಸಮಾಜ ಪುನರ್ಪವೇಶ 


ದಂತೆ ಅವರಿಗೆ ಪ್ರತಿಬ೦ಧಕವಿತ್ತು. ದೇವಾಲಯವೆಂಬುದು ಅವರ ದೃಷ್ಟಿ 
ಯಲ್ಲಿ ಸಾಂಪ್ರದಾಯಿಕತೆ ಹಾಗೂ ಸಾಂಸ್ಚಿಕತೆಗಳನ್ನು ಪ್ರತಿನಿಧಿಸುತ್ತಿತ್ತು. 
ಶ್ರೀಮಂತರು ಮಾತ್ರ ದೇವಾಲಯಗಳನ್ನು ನಿರ್ಮಿಸಬಲ್ಲರು. ಬಡವರಿಗೆ 
ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟವಾಗಿ ತಿಳಿದಿದ್ದರು. 
ದೇವಾಲಯದಲ್ಲಿ ನಡೆಯುವ ಪೂಜೆ. ದೇವರು ಪ್ರಾಯಶಃ ಜನರಿಂದ 
ದೂರವಾಗಿರುವುದನ್ನು ಸೂಚಿಸುತ್ತದೆ ಎಂಬುದು ಅವರ ದೃಷ್ಟಿಯಾಗಿತ್ತು. 
ಪೂಜಿಯ ನಿಜವಾದ ಸ್ವರೂಪದ ಬಗ್ಗೆ ಬಸವಣ್ಣನವರು ಜನರಿಗೆ ಮೊತ್ತ 
ಮೊದಲ ಬಾರಿಗೆ ಮನವರಿಕೆ ಮಾಡಿಕೊಟ್ಟರು ಎಂಬುದನ್ನು ನಾವಿಲ್ಲಿ ನೆನಪಿಗೆ 
ತಂದುಕೊಳ್ಳಬೇಕು. ಆದ್ದರಿಂದ ತಳದಲ್ಲಿ ಚವುಟಿಯಾದ ಹಾಗೂ ಸಣ್ಣ 
ಉರುಟು ಹಣ್ಣಿನ ಆಕಾರ ಮತ್ತು ಗಾತ್ರವಿರುವ ಚಿಕ್ಕ "ಲಿಂಗ'ವೊಂದನ್ನು 
ದೇಹದಲ್ಲಿ ವೀರಶೈವರು ಧರಿಸಬೇಕೆಂಬ ನಿಯಮವಿತ್ತು. ಅದೇ "ಇಷ್ಟ 
ಲಿಂಗ'. ದೇವಾಲಯದಲ್ಲಿ, ಪೂಜಿಸಲಾಗುವ “ಸ್ಥಾವರ ಲಿಂಗ"ಕ್ಕೆ ಪ್ರತಿಯಾಗಿ 
ವೀರಶೈವರು ಈ 'ಇಷ್ಟಲಿಂಗ'ವನ್ನೀ ಬಟ್ಟೆಯ ಚೂರೊಂದರಲ್ಲಿ ಇಟ್ಟು 
ಕೊ೦ಡು ಅದನ್ನು ಕುತ್ತಿಗೆಗೆ ಕಟ್ಟರೊಳ್ಳುತ್ತಿದ್ದರು. ಅಥವಾ ಚಿಕ್ಕ ಸಂಪುಟ 
ವೊ೦ದರಲ್ಲಿಟ್ಟು - ಅದನ್ನು ತಮ್ಮ ಎದೆಯ ಮೇಲೆ ವಿಶ್ರಮಿಸಿಕೊಳ್ಳುವ ರೀತಿ 
ಯಲ್ಲಿ ಕುತ್ತಿಗೆಗೆ ಕಬ್ಬಕೊಳ್ಳುತ್ತಿದ್ದರು. ಈ ಲಿಂಗವನ್ನು ದಿನಕ್ಕೆ ಎರಡು 
ಸಲ ಹೊರಗೆ ತೆಗೆದು ಅದನ್ನು ತಮ್ಮ ಅಂಗೈಯ ಮೇಲಿರಿಸಿಕೊಂಡು 
ಪೂಜಿಸುತ್ತಿದ್ದರು. ಯಾವುದೇ ಕಾಲದಲ್ಲಿಯೂ ವೀರಶೈವನು ಲಿಂಗವನ್ನು 
ತೆಗೆಯಬಾರದೆಂದು ಸಾಮಾನ್ಯವಾಗಿ ನಿರೀಕ್ಷಿಸಲಾಗಿತ್ತು. ಈ ಆಚರಣೆ ಎರಡು 
ವಿಚಾರಗಳನ್ನು ಸೂಚಿಸುತ್ತದೆ. ಮೊದಲನೆಯದಾಗಿ, ವ್ಹಕ್ತಿಯ ಆತ್ಮ ಪಶು" 
ಹಾಗೂ ಪರಮಾತ್ಸನೀ "ಪಶುಪತಿಃ ಪಶು ಯಾವಾಗಲೂ ಒದೆಯನ 
(ಪಶುಪತಿಯ) ರಕ್ಷಣೆಯಲ್ಲಿರಬೇಕು. ಎರಡನೆಯದಾಗಿ ವೃಕ್ತಿಯ ಆತ್ಮವೈೆ 
ಸ್ವತಃ ಪರಮಾತ್ಸನೇ ಆಗಿದ್ದು, ಅದು ನಿಧಾನವಾಗಿ ಹಾಗೂ ಏಕಪ್ರಕಾರವಾದ 
ಆಚರಣೆಗಳಿಂದ ಪರಮಾತ್ಠನ ಸ್ಥಾನಕ್ಕೆ ಏರಿ ಪರಮಾತ್ಮನೇ ಆಗಬಲ್ಲುದು. 

ತನ್ನ ಅನುಯಾಯಿಗಳು ಗುರು, ಲಿಂಗ ಜ೦ಗಮರನ್ನು ಗೌರವಿಸ 
ಬೇಕೆಂದು ವೀರಶೈವ. ಧರ್ಮ ನಿರೀಕ್ಷಿಸಿದ... ಹಾಗೂ ಪ್ರತಿಯೊಬ್ಬರಿಗೂ 
ಯುಕ್ತವಾದ ಮನ್ನಣೆ ನೀಡಬೇಕೆಂದೂ ಗೊತ್ತುಪಡಿಸಿದೆ. ವ್ಯಕ್ತಿಗೆ ವೀರಶೈವ 
ಧರ್ಮದ ದೀಕ್ಷೆಯನ್ನು ನೀಡುವ ಹಾಗೂ ಲಿಂಗವನ್ನು ಅನುಗ್ರಹಿಸುವ 
ಬೋಧಕನೇ ಗುರು. ದೀಕ್ಷೆ ಪಡೆದ ವ್ಹಕ್ತಿ ಯಾವಾಗಲೂ ಲಿಂಗವನ್ನು ಧರಿಸಿರ 
ಬೇಕು. “ಜಂಗಮ'ವೆಂಬ ಪದದ ಅರ್ಥ “ಚಲಿಸುವಂಥದ್ದು' ಅಧವಾ 
“ಚಲಿಸುವಂಥವನು' ಎಂದು. ಆದ್ದರಿ೦ದ ಪೂಜ್ಕನಾದವನನ್ನು ವಿವರಿಸಲು 
ಈ ಪದವನ್ನು ಬಳಸಲಾಗುತ್ತದೆ. ಜಂಗಮನು ದೇವರೇ ಆಗಿದ್ದು ದೇವರ 
ಪ್ರತ್ನಕ್ಷೆ ರೂಪವಾಗಿರುತ್ತಾನೆ. ಹಾಗೂ ಉಪದೇಶ ಮಾಡುತ್ತ ಒಂದು ಸ್ಥಳದಿಂದ 


ಬಸವಣ್ಣನವರು 33 


ಇನ್ನೊಂದು ಸ್ಥಳಕ್ಕೆ ಸಂಚರಿಸುತ್ತಿರುತ್ತಾನೆ. ಕೆಲವೊಮ್ಮೆ ಜಂಗಮನನ್ನು 
ದೇವರಿಗಿಂತಲೂ ಶ್ರೇಷ್ಠ ಎಂದೂ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಜಂಗಮ 
ರಿಗೆ ಹೆಚ್ಚು ಗೌರವ ತೋರಿಸಬೇಕು. 

ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳ ಪೈಕಿ, ಪರಮಾತ್ನನನ್ನು ಸಾಕ್ಟಾತ್ಮರಿಸಿ 
ಕೊಳ್ಳುವ ಮಾರ್ಗವಾಗಿ, ಭಕ್ತಿಯ ಸ್ಥಾನವೇ ಸರ್ಮೋತೃಷ್ಟವಾಗಿರುತದೆ. 
ವೀರಶೈವರ ಧಾರ್ಲಿಕ ಪದ್ದತಿಯಲ್ಲಿ ಉಳಿದೆರಡೂ ಭಕ್ತಿಗೆ ಅಧೀನವಾದುವು. 

ಈ ವಿವರಣೆ ಅಪ್ರಸ್ತುತವಾದ ಒಂದು ಪ್ರಸ್ತಾಪವಾಗಿ ಕಾಣಬಹುದು. 
ಆದರೆ ಬಸವಣ್ಣನವರ ಧಾರ್ಮಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಇದು 
ಅಗತ್ಯವಾಗಿದೆ. ಪರಿಶುದ್ಧತೆ, ವಿನಯಶೀಲತೆ ಹಾಗೂ ಮಹಾ ಭಕ್ಕಿ - 
ಇವುಗಳನ್ನು ತೂ೦ದಿದ ವ್ಹಕ್ಕಿಯಾಗಿ ಬಸವಣ್ಣನವರ ಖ್ಯಾತಿ ಬಹು ದೂರದ 
ವರೆಗೂ ಹಬ್ಬಿತು. 'ಮಹೇಶ್ವರರು' (ಶಿವನ ಭಕ್ತರುು. ಜಂಗಮರು ಹಾಗೂ 
ಸಾಮಾನ್ಯ ಭಕ್ತರು ಅವರ ಮನೆಗೆ ಗುಂಪು ಗುಂಪಾಗಿ ಬಂದರು. ಅದರಲ್ಲಿ 
ಕೆಲವರು ತುಂಬ ದೂರದ ಪ್ರದೇಶಗಳಿಂದಲೂ ಬಂದಿದ್ದರು. ಬಸವಣ್ಣನವರ 
ಮನೆ ನಿಜವಾಗಿಯೂ ಒಂದು ಮಹಾ ್ಹಛತ್ರವಾಗಿತ್ತು. "ಮಹಾಮನೆ' 
ಯೆಂಬ ಹಸರು ಅದಕ್ಕೆ ತುಂಬ ಒಪ್ಪತ್ತಿತ್ತು. ಯಾವುದೇ ದಿನವಿರಲಿ, 
ಯಾವುದೇ ಸಮಯವಿರಲಿ. ಅವರ ಮನೆಯಲ್ಲಿ ಸರ್ವರಿಗೂ ಸ್ವಾಗತ 
ಸಿಗುತ್ತಿತ್ತು. ತಮ್ಮ ಇಷ್ಟ ಲಿಂಗ ಪೂಜೆಗೆ ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು 
ಅಲ್ಲಿ ಅತಿಥಿಗಳಿಗೆ ನೀಡಲಾಗುತ್ತಿತ್ತು. ಅವರಿಗೆ ಉತ್ತಮ ಭೋಜನದ ವೃವಸ್ಷೆ 
ಯನ್ನೂ ಮಾಡಲಾಗಿತ್ತು. ಬಸವಣ್ಣನವರ ಭಕ್ತಿ ಹಾಗೂ ಪ್ರಾಮಾಣಿಕತೆಗಳು 
ಅವರಿಗೆ ಬಹಳ ಮೆಚ್ಚುಗೆಯಾದುವು. ಅವರು ಬಸವಣ್ಣನವರನ್ನು ಹೊಗಳಿ 
ದರು. ಅವರಿಗಿಂತ ದೊಡ್ಡವನಾದ ಇನ್ನೊಬ್ಬ ಶರಣನನ್ನು ತಾವು ಈ ಲೋಕ 
ದಲ್ಲಿ ಬೇರೆಲ್ಲಿಯೂ ಕಂಡಿಲ್ಲವೆಂದು ಪ್ರಚಾರ ಮಾಡಿದರು. ಆದರೆ 
ಬಸವಣ್ಣನವರು ತಮ್ಮನ್ನು ಸ್ತುತಿಸಲು ಯಾರಿಗೂ ಅವಕಾಶ ಮಾಡಿಕೊಡುತ್ತಿ 
ರಲಿಲ್ಲ. ಹೊಗಳಿಕೆ ತಮ್ಮನ್ನು ಗರ್ವಿಷ್ಠರನ್ನಾಗಿ ಮಾಡಬಹುದೆಂಬ ಶಂಕೆ 
ಅವರಿಗಿತ್ತು. ಆದ್ದರಿಂದ ತಮ್ಮನ್ನು ಹೊಗಳದಂತೆ ಅವರು ಸ್ತುತಿಪಾಠ ಕರನ್ನು 
ಬೇಡಿಕೊ೦ಡರುಃ 

ಬನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ, ಹೊಗಳಿ! 
ಎನ್ನ ಹೂಗಳತೆ ಎನ್ನ ನಿಮ್ಮೆಯ್ಲೊಂಡಿತ್ತಲ್ಲಾ! 
ಅಯ್ಯೋ, ನಿಮ್ಮ ಮನ್ನಣೆಯೇ ಮಸೆದಲಗಾಗಿ ತಾಗಿತಲ್ಲಾ! 
ಅಯ್ಯೋ! ನೊಂದೆನು, ಸೈರಿಸಲಾರೆನು. 
ಕೂಡಲಸಂಗಮದೇವಾ, ನೀನೆನಗೊಳ್ಳಿದನಾದರೆ, 
ವನ್ನ ಹೊಗಳೆತೆಗಡ್ಡ ಬಾರಾ, ಧರ್ಮಿ! * 
* ಶ್ರೀ ಎಸ್‌.ಎಸ್‌. ಬಸವನಾಳರು ಬಸವಣ್ಣನವರ ವಚನಗಳನ್ನು 1951ರಲ್ಲಿ 


34 ಸಮಾಜ ಪುನರ್ಪವೇಶ 


ಹಾಡುತ್ತಾ, ಶಿವನ ನಾಮಸ್ಸರಣೆ ಮಾಡುತ್ತಾ ಬಸವಣ್ಣನವರು ಅವ 
ರೊಂದಿಗೆ ರಾತ್ರಿಗಳನ್ನು ಕಳೆಯುತ್ತಿದ್ದರು. ತಮ್ಮಂತಹ ಮನೋಭಾವವನ್ನೇ 
ಹೊಂದಿದ ಜನರೊಂದಿಗೆ ಕಾಲ ಕಳೆಯುವುದು ಅವರಿಗೆ ಸಂತೋಷದ 
ಹಾಗೂ ಆನಂದ ಪರವಶಗೊಳಿಸುವ ವಿಚಾರವಾಗಿತ್ತು. ವರ್ಷದ ಎಲ್ಲ ದಿನ 
ಗಳ೦ದೂ *ಶಿವರಾತ್ರಿ'ಯನ್ನು ಆಚರಿಸುವ “ಭಾಷೆ: (ಪ್ರತಿಜ್ಞೆಯನ್ನು 
ಅವರು ಮಾಡಿದ್ದರು. 

ಬಸವಣ್ಣನವರು. ಇತರ ಕೆಲವು ಭಾಷೆಗಳನ್ನೂ ಮಾಡಿ ಅವುಗಳನ್ನು 
ನಿಷ್ಠೆಯಿ೦ದ ಆಚರಣೆಗೆ ತಂದರು. ಇವುಗಳಲ್ಲಿ ಕೆಲವು, ಜಂಗಮರನ್ನು 
ದೇವರಂತೆ ಕಾಣುವುದು, ಶಿವನಭಕ್ತರನ್ನು ಎಂದೂ ಟಪೀಕಿಸದಿರುವುದು, ನುಡಿ 
ದಂತೆ ನಡೆಯುವುದು, ಶರಣರು ಕೇಳಿದ್ದನ್ನು ನೀಡುವುದು, 
ಯಾರಿಂದಲೂ ಯಾವ ಕೃಪೆಯನ್ನೂ ಯಾಚಿಸದೆ ಇರುವುದು, ಅನ್ನ 
ಧರ್ಮಗಳನ್ನು ಅಪಜಯಗೊಳಿಸಿ ತಮ್ಮ ಧರ್ನದ ಪ್ರಸಾರಕ್ಕಾಗಿ ಹಣಗು 
ವುದು, ತಾವೆಂದೂ ಮೆತ್ತೆಯ ಮೇಲೆ ಮಲಗಿ ನಿದ್ರಿಸುವುದಿಲ್ಲವೆಂದು 
ಕೂಡ ಒಮ್ಮೆ ಅವರು ಭಾಷೆ ಮಾಡಿದ್ದುಂಟು. ಯಾವ ಜಂಗಮನ ವೇಷ 
ದಲ್ಲಾದರೂ ದೇವರು ಯಾವುದೇ ವೇಳೆಯಲ್ಲಿ ತಮ್ಮಲ್ಲಿಗೆ ಬರಬಹುದೆಂಬ 
ಆಲೋಚನೆಯೇ ಈ ಭಾಷೆ ಮಾಡಲು ಕಾರಣವಾಗಿತ್ತು. 

ಇತರ ಧರ್ಮಗಳನ್ನು ಅಪಜಯಗೊಳಿಸಿ, ತಮ್ಮ ಧರ್ಮವನ್ನು ಪ್ರಸಾರ 
ಮಾಡುವುದೂ ಅವರ ಭಾಷೆಗಳಲ್ಲಿ ಒಂದಾಗಿತ್ತು ಎಂಬುದನ್ನು ನಾವು 
ಈಗಾಗಲೇ ನೋಡಿದ್ದೇವೆ. ಅನ್ನಧರ್ಮಗಳನ್ನು ಖಂಡಿಸಿ ಸ್ವಧರ್ಮವನ್ನು 
ಎತ್ತುವುದು ಆ ಕಾಲದಲ್ಲಿ ಸಾಮಾನ್ಯವಾಗಿ ಕ೦ಡು ಬರುತ್ತಿದ್ದ ಆಚರಣೆ 
ಯಾಗಿತ್ತು. ಇತರ ಧರ್ಮಗಳಲ್ಲಿನ ಕೆಡುಕಿನ ಅಂಶಗಳನ್ನು ತಮ್ಮ ವಚನ 
ಗಳಲ್ಲಿ ಬಸವಣ್ಣನವರು ತೀವ್ರವಾಗಿ ಖಂಡಿಸಿದ್ದಾರೆ. ಹೂರಗಿನವನೊಬ್ಬನಿಗೆ, 
ಉದಾಹರಣೆಗೆ, ಹೊರ ಜಾತಿಯವನಿಗೆ ಬ್ರಾಹ್ನಣನಾಗಲು ಬ್ರಾಹ್ಮಣಧರ್ಮ 
ಎ೦ದೂ ಅವಕಾಶನೀಡುತಿದ್ದಿಲ್ಲ. ವರ್ಗ, ಸಮುದಾಯ, ಮತ ಅಥವಾ 
ವೃತ್ತಿ ಯಾವುದೇ ಆಗಿರಲಿ, ಯಾರು ಬೇಕಾದರೂ ವೀರಶೈವನಾಗಲು ಸಾಧ್ಯ 
ಎಂದು ಬಸವಣ್ಣನವರು ಘೋಷಿಸಿದರು. ವ್ಹಕ್ತಿ ಒಮ್ಮೆ ವೀರಶೈವನಾದನೆಂದರೆ 
ಮತ್ತೆ ಅವನು ಎಲ್ಲರಿಗೂ ಸಮನಾಗುತ್ತಾನೆ. ವೀರಶೈವ ಧರ್ಮ ವ್ಯಕ್ತಿಗಳಿಗೆ 
ಸಂಬಂಧಿಸಿದಂತೆ ಎರಡು ವಿಚಾರಗಳನ್ನು ಅಪೇಕ್ಬಿಸುತ್ತಿತ್ತು.. ಮೊದಲನೆಯ 
ದಾಗಿ, ತನ್ನ ಹಿಂದಿನ ಧರ್ಮದೊಡನಿದ್ದ ಸಂಪರ್ಕಗಳನ್ನು ಅವನು ಕಡಿದು 





ವಿಮರ್ಶಾತ್ಮಕವಾಗಿ ಪರಿಷ್ಕರಿಸಿ ಪ್ರಕಟಸಿದ್ದು ಅವರು ಸಂಪಾದಿಸಿದ ಗ್ರಂಥ 
ವನ್ನೇ ಇಲ್ಲಿ ಅನುಸರಿಸಲಾಗಿದೆ (ಬಸವಣ್ಣನವರ ಷಟ್‌ಸ್ಥಳದ ವಚನಗಳು, 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಮಿತಿ, ಧಾರವಾಡ). 


ಬಸವಣ್ಣನವರು 3೨ 


ಕೊಳ್ಳಬೇಕು. ಮತ್ತು ಇಷ್ಟಲಿಂಗ ಧಾರಣೆ ಮಾಡಿ ನೂತನ ಧರ್ಮದ ದೀಕ್ಷೆ 
ಯನ್ನು ಪಡೆಯಬೇಕು. ಎರಡನೆಯದಾಗಿ, ಅವನು ಶಿವನಲ್ಲಿ ಸಂಪೂರ್ಣ 
ಶ್ರದ್ಧೆಯನ್ನು ಇಡಬೇಕು. ವೀರಶೈವನು ಮಾಡಬೇಕೆಂದು ನಿರೀಕ್ಷಿಸಲಾಗಿದ್ದ 
ಧಾರ್ಲಿಕ ಆಚರಣೆಗಳು ತುಂಬ ಸರಳವಾಗಿದ್ದುವು. ಅವನು ಹಣೆಗೆ ಭಸ್ಥ 
ಹಚ್ಚಿಕೊಳ್ಳಬೇಕು; ಮಾಂಸಾಹಾರವನ್ನು ಮದ್ಯಸೇವನೆಯನ್ನೂ ನಿಲ್ಲಿಸಬೇಕು; 
ಸಂಪೂರ್ಣ ಸಸ್ಕಾಹಾರಿಯಾಗಿರಬೇಕು; ಯಾವಾಗಲೂ ಸತ್ಯವನ್ನೇ ನುಡಿಯ 
ಬೇಕು; ಕಳುವುದನ್ನೂ ಕೊಲ್ಲುವುದನ್ನೂ ನಿಲ್ಲಿಸಬೇಕು, ಅವನು ಲೋಭಿಯಾ 
ಗಿರಬಾರದು; ಆಲಸಿಯಾಗಿರಬಾರದು. ಏಕೆಂದರೆ ಪ್ರತಿಯೊಬ್ಬ ವ್ಹಕ್ತಿಯೂ 
ಒ೦ದು ವೃತ್ತಿಯನ್ನು ಕೈಗೊ೦ಡು ತನ್ನ ಜೀವನನಿರ್ವಹಣೆಗಾಗಿ ಕಷ್ಟಪಟ್ಟು 
ದುಡಿಯಬೇಕು. ಅವನು ದೇವಾಲಯಕ್ಕೆ ಹೋಗಬೇಕಾಗಿಲ್ಲ; ಏಕೆಂದರೆ 
ದೇಹವೇ ದೇವಾಲಯ ಹಾಗೂ ಶಿವಭಕ್ತರಿರುವ ಸ್ಥಳವೇ ಪುಣ್ಕ ಕ್ಷೇತ್ರ. 
ಪೂಜಿ ಮಾಡಲು ಸಮಯವಾಗಲಿ ಸಂಪನ್ನೂಲಗಳಾಗಲಿ ಇಲ್ಲದಿದ್ದರೂ ವ್ಯಕ್ತಿ 
ಚಿಂತಿಸಬೇಕಾಗಿಲ್ಲ. ಭಕ್ತನಿಗೆ ದೇವರಲ್ಲಿ ಇರಬೇಕಾದ ಶ್ರದ್ಧೆಯೇ ನಿಜವಾಗಿ 
ಮಹತ್ವದ ವಿಚಾರ. ಇವೆಲ್ಲ ವಿಚಾರಗಳು ಜನಸಾಮಾನ್ನರಿಗೆ, ಅದರಲ್ಲೂ 
ವಿಶೇಷವಾಗಿ ಬಡವರಿಗೆ ಹಾಗೂ ತುಳಿತಕ್ಕೊಳಗಾದವರಿಗೆ ತುಂಬ ರುಚಿಸಿ 
ದುವು. ತಮ್ಮ ಉದ್ದಾರಕ್ಕಾಗಿ ವಿಮೋಚಕನೊಬ್ಬ ಅವತರಿಸಿ ಬಂದಿರು 
ವನೆಂದೇ ಅವರಿಗನಿಸಿತು. ಸಾವಿರಾರು ಮಂದಿ ಬಂದು ಬಸವಣ್ಣನವರ ವೀರ 
ಶೈವ ಧರ್ಮವನ್ನು ಸ್ವೀಕರಿಸಿದರು. ಹೀಗೆ ಬಂದವರಲ್ಲಿ ಕೃಷಿಕರು, ನೇಕಾ 
ರರು, ಮೋಚಿಗಳು, ಬೆಸ್ತರು, ಬೇಡರು, ಬುಟ್ಟ ತಯಾರಿಸುವವರು, 
ಕೌರಿಕರು, ವರ್ತಕರು ಮತ್ತು ಬ್ರಾಹ್ಮಣರು ಕೂಡ ಸೇರಿದ್ದರು. 

ಕಪ್ಪಡಿ ಸಂಗಮದಲ್ಲಿ ಬಸವಣ್ಣನವರು ಒಬ್ಬ ವೃಕ್ಷಿಯಷ್ಟೇ ಆಗಿದ್ದರು. 
ಆದರೆ ಮಂಗಳವೇಡದಲ್ಲಿ ಅವರು ಜನಸಾಮಾನ್ನರ ನಾಯಕರೂ ಸಮಾಜ 
ಸುಧಾರಕರೂ ಕ್ರಾಂತಿಯೊಂದರ ಮುಖಂಡರೂ ಆದರು. ಹೀಗೆ ಅವರು 
ಕ್ರಾಂತಿಯ ಒಂದು ಸಂಕೇತವಾದರು. ಅವರ ಆಧ್ಯಾತಿಕ ಸಾಧನೆಯೂ 
ಸಾಮಾಜಿಕ ಚಟುವಟಿಕೆಗಳೂ ಜೊತೆ ಜೊತೆಯಾಗಿ ಸಾಗಿದುವು. 

ಮಂಗಳವೇಡದಲ್ಲಿ ಬಸವಣ್ಣನವರು ಎಷ್ಟು ಕಾಲ ಉಳಿದರೆಂಬುದು 
ತಿಳಿದಿಲ್ಲ. ಅಲ್ಲಮಪ್ರಭುವಿನಂತಹ ಅವರ ಸಂಗಡಿಗರಲ್ಲಿ ಅನೇಕರು ಮೊತ್ತ 
ಮೊದಲ ಬಾರಿಗೆ ಅವರನ್ನು ಭೇಟಯಾದದ್ದು ಮಂಗಳವೇಡದಲ್ಲಿಯೇ. 
ಅವರು ತಮ್ಮ ಕ್ರಾಂತಿಯ ಬೀಜವನ್ನು ಬಿತಿದ್ದು ಕೂಡ ಮಂಗಳವೇಡ 
ದಲ್ಲಿಯೇ. ಆದರೆ ಆ ಬೀಜ ಮೊಳಕೆಯೊಡೆದು, ಬೆಳೆದು, ಫಲಬಿಟ್ಟದ್ದು 
ಮಾತ್ರ ಕಲ್ಕಾಣದಲ್ಲಿ. 

ಬಸವಣ್ಣನವರು ಭಂಡಾರಿಯಾಗಿದ್ದಾಗ, ವಿಶೇಷ ಪರಿಣಾಮಕಾರಿಯಾದ 
ಅನೇಕ ರಾಜಕೀಯ ಘಟನೆಗಳು ನಡೆದುವು. ಹಿ೦ದೆಯೇ ನಾವು ನೋಡಿ 


36 ಸಮಾಜ ಪುನರ್ಪವೇಶ 


ದಂತೆ, ಕ್ರಿಶ. 1162 ರಲ್ಲಿ ಚಾಲುಕ್ಕ ಸಿಂಹಾಸನದ ಮೇಲೆ ಆಕ್ರಮಣ 
ನಡೆಸಿದ ಬಿಜ್ಜಳನು ತನ್ನ ರಾಜಧಾನಿಯನ್ನು ಮಂಗಳವೇಡದಿಂದ ಕಲ್ಕಾಣಕ್ಕೆ 
ಸ್ಥಳಾ೦ತರಿಸಿದ. ಪರಿಣಾಮವಾಗಿ ಕ್ರಿ.ಶ. 1162 ರಲ್ಲಿ ಅಥವಾ ಅದಕ್ಕೂ 
ಮೊದಲೇ ಬಸವಣ್ಣನವರೂ ಕಲಾಣಕ್ಕೆ ತೆರಳಿದರು. ಆದರೆ ಅವರು ತಮ್ಮ 
ಹಿಂದಿನ  ಪುದ್ದೆಯಲ್ಲಿಯೇ ಮುಂದುವರೆದರು... ಅವರು. ಈಗ 
ಸಾಮ್ರಾಜ್ಯದ ಮುಖ್ಯ ಭಂಡಾರಿಯೆಂಬುದೊಂದೇ ವೃತ್ಕಾಸ. 

ಸಾಮ್ರಾಜ್ಯವನ್ನು ಬಿಜ್ಜಳ ಅತಿಕ್ರಮಿನಿಕೊಂಡ ಬಗ್ಗೆ ಬಸವಣ್ಣನವರ ಪ್ರತಿ 
ಕ್ರಿಯೆಯಾದರೂ ಏನಾಗಿತ್ತು? ಉತ್ತರ ಸರಳವಾಗಿದೆ. ನಮಗೆ ತಿಳಿದಿಲ್ಲ. 
ತಮ್ಮ ಸೇವಾವಧಿಯ ಪ್ರಾರಂಭದಲ್ಲಿ ಅವರು ಬಿಜ್ಜಳನ ವಿನೀತ ಸೇವಕರಾಗಿ 
ದ್ದರು. ಅವರು ಈ ಘಟನೆಗಳಿಗೆ ಹೊಂದಿಕೊಂಡರು ಹಾಗೂ ಶಾಂತವಾಗಿ 
ಮತು ತಮಗೆ ಯಾವುದೇ ಸಂಬಂಧವಿಲ್ಲದಂತೆ ತಮ್ಮ ಕೆಲಸವನ್ನು 
ಮುಂದುವರಿಸಿಕೊಂಡು ಹೋದರು. 

ರಾಜಧಾನಿಯ ಸ್ಥಳಾಂತರ ಬಸವಣ್ಣನವರ ಹಾಗೂ ಅವರ ಕಾರ್ಯ 
ಚಟುವಟಿಕೆಗಳ ಮೇಲೆ ಪ್ರಬಲ ಪರಿಣಾಮ ಬೀರಿತು. ಆಗ ಅವರು 
ಶ್ರೀಮಂತ ಭ೦ಡಾರವೊ೦ದರ ಅಡಳಿತ ನಿರ್ವಹಣೆಯ ಶೂಣೆ ಹೂತ್ತಂಧಹ 
ಅತ್ಯುನ್ನತ ಹಾಗೂ ಹಚ್ಚು ಪ್ರಭಾವಶಾಲಿ ಅಧಿಕಾರಿಯಾಗಿದ್ದರು. 
ಮಂಗಳವೇಡ ಚಿಕ್ಕ ಪಟ್ಟಣವಾಗಿದ್ದರೆ.. ಕಲ್ಕಾಣ ದೊಡ್ಡ ನಗರವಾಗಿತ್ತು. 
ಮಂಗಳವೇಡದಲ್ಲಿ ಬಸವಣ್ಣನವರು ಪ್ರಾರಂಭಿಸಿದ ಸಾಮಾಜಿಕ ಕ್ರಾಂತಿಗೆ 
ಕಲ್ಯಾಣದಲ್ಲಿ ಪ್ರಚೋದನೆ ದೊರೆಯಿತು. 


5. ಕಲ್ಕಾಣ 


ಚಾಲುಕ್ಕರ ರಾಜಧಾನಿಯಾಗಿದ್ದ ಕಲ್ಕಾಣ, ಈಗ ಬೀದರ್‌ ಜಿಲ್ಲೆಗೆ ಸೇರಿರು 
ವಂತಹ ಒಂದು ಚಿಕ್ಕ ಪಟ್ಟಣ. ಬಸವಣ್ಣನವರ ಹೆಸರು ಪಡೆದ ಇದು 
ಈಗ 'ಬಸವಕಲ್ಕಾಣ'ವೆನಿಸಿದೆ. ಹನ್ನೆರಡನೆಯ ಶತಮಾನದ ವೀರಶೈವ ಚಳವಳಿ 
ಯನ್ನು ನೆನಪಿಗೆ ತರುವ ಪುರಾತನ ಅವಶೇಷಗಳಿಂದ ತುಂಬಿರುವ ಈ 
ನಗರ ವೀರಶೈವರ ಹಾಗೂ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳ ದೃಷ್ಟಿಯಿಂದ 
ಮಾಂತ್ರಿಕ ಸ್ಪರ್ಶವನ್ನು ಹೊಂದಿದೆ. ಬಸವಣ್ಣನವರು, ಅಕ್ಕನಾಗಮ್ಮ, ಅಲ್ಲಮ 
ಪ್ರಭು, ಹಾಗೂ ಆ ಕಾಲದ ಇತರ ಶರಣರು ಇಲ್ಲಿ ತಪಸ್ಸು ಮಾಡಿದ್ದರು 
ಎಂದು ನಂಬಲಾದ ಗುಹೆಗಳೂ ದೇವಾಲಯಗಳೂ ಕಲ್ಕಾಣದಲ್ಲಿವೆ. 
ಬಸವಣ್ಣನವರು ಬಡವರಿಗೆ ದಾನದಧರ್ಮೆಗಳನ್ನು ಮಾಡಿದ್ದರೆಂದೂ ತಮ್ಮ 
ಸಂಗಡಿಗರೊಂದಿಗೆ ಚರ್ಚೆಗಳನ್ನು ನಡೆಸಿದ್ದರೆಂದೂ ನಂಬಲಾದ ಸ್ಥಳಗಳನ್ನು 
ಇಲ್ಲಿ ಸಂದರ್ಶಕರಿಗೆ ತೋರಿಸಲಾಗುತ್ತದೆ. ಇಂಧ ಸ್ಥಾರಕ ಸ್ಥಳಗಳಿಂದಾಗಿ 
ಕಲ್ಕಾಣ ಆಕರ್ಷಣೀಯವಾಗಿದೆ ಹಾಗೂ ವೀರಶೈವರ ಯಾತ್ರಾ ಸ್ಥಳವಾಗಿದೆ. 
ಐತಿಹಾಸಿಕವಾಗಿ ಕಲ್ಕಾಣವು ರಾಜಕೀಯ, ಧಾರ್ಮಿಕ ಹಾಗೂ ಇತರ 
ಚಟುವಟಿಕೆಗಳಿಂದ ಕೂಡಿದ ದೊಡ್ಡ ನಗರವಾಗಿತ್ತು. ವಿಜ್ಞಾನೇಶ್ವರನ 
ಬೆರಗುಗೊಳಿಸುವಂತಹ ಈ ನಗರದ ವಿವರಣೆಯನ್ನೂ ನಾವು ಈಗಾಗಲೇ 
ನೋಡಿದ್ದೇವೆ. ನಗರದ ವಿಸ್ತೀರ್ಣ ಹಾಗೂ ಅಲ್ಲಿನ ವ್ಯಾಪಾರ ವೈವಹಾರಗಳ 
ಚಿತ್ರವನ್ನು 12 ಕ್ಕೂ ಅಧಿಕವಾದ ಸ್ಥಳೀಯ ಶಾಸನಗಳು ವಿವರಿಸುತ್ತವೆ. 
ಅನೇಕ ದೇವತೆಗಳ ದೇವಾಲಯಗಳು ಕಲ್ಲಾಣದಲ್ಲಿವೆ. ಇವುಗಳಲ್ಲೊಂದು 
ಕಾಳಾಮುಖರ ಆಡಳಿತಕ್ಕೆ ಒಳಪಟ್ಟಿತ್ತು. ಕಲ್ಯಾಣದಲ್ಲಿ ಶೈವರೂ ವೈಷ್ಣವರೂ 
ಜೈನರೂ ಇದ್ದರು. ಕಡಿಮೆ ಸಂಖ್ಕಿಯಲ್ಲಿಯೇ ಆಗಿದ್ದರೂ ಬೌದ್ಧರು ಕೂಡ 
ಅಲ್ಲಿದ್ದರೆಂದು ನಂಬಲು ಆಧಾರವಿದೆ. ಅದೊಂದು ಧಾರ್ಮಿಕ ಹಾಗೂ 
ಶೈಕ್ಷಣಿಕ ಕೇಂದ್ರವಾಗಿತ್ತು. ಬ್ರಾಹ್ಮಣರೂ ್ಹ'ಗೊರವ'ರೆಂಬ ಕಾಳಾಮುಖ 
ಸಿಂನ್ಮಾನಿಗಳೂ ಸಮಾಜದಲ್ಲಿ ಗೌರವಪಾತ್ರರಾಗಿದ್ದರು. ಕಲ್ಕಾಣದಲ್ಲಿ ವ್ಯಾಪಾರ 
ವಾಣಿಜ್ಯಗಳು ಉಚ್ಛ್ರಾಯಸ್ಥಿತಿಗೆ ಏರಿದ್ದವು. "ವಡ್ಡ ವೃವಹಾರಿಗಳು' (ಮಹಾ 
ವರ್ತಕರು) ಹಾಗೂ "ಉಭಯದೇಸಿಗಳು' (ಎರಡು ದೇಶಗಳಿಗೆ ಸೇರಿದ 
ವರ್ತಕರು) - ಇವರಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ನಾವು ಶಾಸನ 
ದಲ್ಲಿ ಓದುತ್ತೇವೆ. ಮೊದಲನೆಯ ವಡ್ಡ ವ್ಯವಹಾರಿಗಳು ಒಂದು ಪ್ರತ್ಯೇಕ 


30 ಕಲ್ಕಾಣ 


ನಾಡು (ರಾಜ) ಅಥವಾ ಸ್ಥಳಕ್ಕೆ ೀಮಿತಗೊಂಡ ವ್ಯಾಪಾರ ಚಟುವಟಿಕೆ 
ಗಳನ್ನು ಹೊಂದಿದ ವರ್ತಕರನ್ನು ಪೃತಿನಿಧಿಸುತ್ತಿದ್ದರೆ ಎರಡನೆಯ ಉಭಯ 
ದೇಸಿಗಳು ರಾಜ್ಯದ ಸರಹದ್ದುಗಳಾಚಿ ಇರುವ ಪ್ರದೇಶಗಳಿಗೂ ವಿಸ್ತರಿಸಿದ 
ವ್ಯಾಪಾರ ಚಟುವಟಿಕೆಗಳನ್ನು ನಡೆಸುತ್ತಿದ್ದವರನ್ನು ಪ್ರತಿನಿಧಿಸುತ್ತಿದ್ದರು. ಬೇರೆ 
ಬೇರೆ ಜಾತಿಗಳಿಗೆ ಸೇರಿದವರು ತಮ್ಮದೇ ಆದ ಬೀದಿಗಳನ್ನು ಹೊಂದಿದ್ದರು. 
ಒಂದು ಶಾಸನದಲ್ಲಿ 'ಸಿ೦ಪಿಗಗೇರಿ'ಯ ಪ್ರಸ್ತಾಪವಿದೆ. “ರಾಯನಾರಾಯಣ 
ಪುರ' ವೆಂಬ ಹೆಸರಿನ ಬಡಾವಣೆಯೊಂದರಲ್ಲಿ ಬ್ರಾಹ್ಮಣರೂ ನೆಲಸಿದ್ದರು. 
ಟಂಕಸಾಲೆಯ ಪ್ರಸ್ತಾಪ ಇನ್ನೊಂದು ಶಾಸನದಲ್ಲಿ ಬರುತ್ತದೆ. ಒಟ್ಟಿನಲ್ಲಿ 
ಚಟುವಟಿಕೆಗಳಿಂದ ಕೂಡಿದ ಒ೦ದು ದೊಡ್ಡ ನಗರವಾಗಿತ್ತು ಕಲ್ಯಾಣ. 

ಬಸವಣ್ಣನವರು ಕ್ರಿ.ಶ. 1162 ರಲ್ಲಿ ಎಂದರೆ ಬಿಜ್ಜಳನು ತಾನೇ ಚಕ್ರವರ್ತಿ 
ಯೆಂದು ಅಧಿಕೃತವಾಗಿ ಘೋಷಿಸಿಕೊಂಡಾಗ, ಕಲ್ಮಾಣಕ್ಕೆ ಬಂದರೆಂದು 
ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ್ದೇವೆ. ಬಿಜ್ಜಳ ಧೀರ ಯೋಧನೂ 
ಬುದ್ದಿವಂತ ಹಾಗೂ ಶಕ್ತ ಆಡಳಿತಗಾರನೂ ಆಗಿದ್ದ. ಹಿ೦ದಿನ ಚಕ್ರವರ್ತಿಗಳ 
ಎಲ್ಲ ಬಿರುದುಗಳನ್ನೂ ಅವನು ಧರಿಸಿದ್ದ. ಬಿಜ್ಜಳನ ಕಲಿತನದ ಬಗ್ಗೆ ಅವನ 
ಕಾಲದ ಶಾಸನಗಳು ತಿಳಿಸುತ್ತವೆ. ಯುದ್ಧರಂಗದಲ್ಲಿಯೇ ಸಾಕಷ್ಟು ಆನೆ 
ಗಳನ್ನೂ ಕುದುರೆಗಳನ್ನು ಜಯಿಸಿದ್ದುದರಿಂದ ಅವನೆಂದೂ ಆನೆಯ 
ನ್ನಾಗಲಿ ಕುದುರೆಯನ್ನಾಗಲಿ ಕೊಂಡು ತಂದಿಲ್ಲ ಎಂದು ಒಂದು ಶಾಸನ 
ಹೇಳುತದೆ. ಇದು ಸ್ಪಷ್ಟವಾಗಿ ಉತ್ಸೇಕ್ಸೆ ಎನಿಸುತ್ತದೆ. ಬಿಜ್ಜಳ ದೈವಭೀರು 
ವಾಗಿದ್ದನೆಂದೂ ನಾವು ಶಾಸನಗಳಲ್ಲಿ ಓದುತ್ತೇವೆ. ದೂರ ದೃಷ್ಟಿಯುಳ್ಳ 
ಆಡಳಿತಗಾರನಾಗಿದ್ದ ಅವನು ಬಲ್ಲ ಧರ್ಮಗಳನ್ನೂ ಸಮದ್ಯಷ್ಟಿಯಿಂದ 
ನೋಡುತ್ತಿದ್ದ. 

ಬಸವಣ್ಣನವರು ಭಂಡಾರಿಯಾಗಿಯೇ ಮುಂದುವರೆದರು. 
ಭಂಡಾರಿಯ ಮುಖ್ಯ ಕರ್ತವ್ಯಗಳು ಎರಡು: ರಾಜ್ಯದ ಆದಾಯ ವೆಚ್ಚಗಳ 
ಮೇಲೆ ಕಣ್ಣಿಡುವುದು ಹಾಗೂ ಲೆಕ್ಕ. ಪತ್ರಗಳ ದಾಖಲೆಗಳನ್ನಿಡುವುದು. 
ಹೀಗೆ ಇದು ಹೆಚ್ಚು ಜವಾಬ್ದಾರಿಯುತವಾದ ಮತ್ತು ಕಷ್ಟದ ಉದ್ಯೋಗ 
ಆಗಿತೆಂಬುದರಲ್ಲಿ ಸಂದೇಹವಿಲ್ಲ. 

ಇಾದಮೊದಲು ಬಸವಣ್ಣನವರು ನಿಜವಾಗಿಯೂ ಬಿಜ್ಜಳನಿಗೆ ತುಂಬ 
ನಿಷ್ಠರಾಗಿದ್ದರೆ೦ದು ಕಾಣುತ್ತದೆ. ಬಿಜ್ಜಳನು ನ್ನಾಯ ವಿರುದ್ಧವಾದ ಮಾರ್ಗ 
ದಿಂದ ಚಕ್ರವರ್ತಿಯಾದನೆಂದು ನಾವು ಹಿಂದೆಯೇ ನೋಡಿದ್ದೇವೆ. ಆದ್ದ 
ರಿಂದ ಅವನು ಬಸವಣ್ಣನವರ ಬಗ್ಗೆ ಸಂಶಯ ಸ್ವಭಾವವನ್ನು ಬೆಳೆಸಿ 
ಕೊಂಡದ್ದು ಸಹಜವೇ ಆಗಿದೆ. ತನ್ನ ಸುತ್ತ ಪ್ರಾಮಾಣಿಕರೂ ವಿನೀತರೂ ಆದ 
ಅದಿಕಾರಿಗಳು ಇರಬೇಕೆಂದು ಬಿಜ್ಜಳ ಬಯಸಿದ ನೆಂದು ಭಾವಿಸುವುದು 


ು 


ಸರಿಯಾಗುತ್ತದೆ. ಬಸವಣ್ಣನವರ ಪ್ರಾಮಾಣಿಕತೆಯ ಬಗ್ಗೆ ಬಿಜ್ಜಳನಿಗೆ 


ಬಸವಣ್ಣನವರು 39 


ಏನಾದರೂ ಸಂದೇಹವಿದ್ದ ಪಕ್ಷದಲ್ಲಿ ಅವನು ಅವರನ್ನು ಉದ್ದೊಕಿಗದಿಂದಲೇ 
ತೆಗೆದು ಹಾಕಿ ತಾನು ಹೆಚ್ಚು ವಿಶ್ವಾಸವಿರಿಸಿದ್ದಂತಹ ಇನ್ನಾರಿಗಾದರೂ ಆ 
ಹುದ್ದೆಯನ್ನು ವಹಿಸಬಹುದಾಗಿತ್ತು. 
ಒಬ್ಬ ಅಧೀನ ಅಧಿಕಾರಿಯಾಗಿ ಬಿಸವಣ್ಣನವರು ಬಿಜ್ಜಳನಿಗೆ ಸಂಪೂರ್ಣ 

ನಿಷ್ಠರಾಗಿದ್ದರೆಂಬುದರ ಬಗ್ಗೆ ಪ್ರಶ್ನೆಗೆ ಆಸ್ಪದವೇ ಇಲ್ಲ. ಆದರೆ ಧರ್ನದ ದೃಷ್ಟಿ 
ಯಿಂದ ಬಿಜ್ಜಳ 'ಭವಿ'ಯಾಗಿದ್ದ.! ಅಂತೆಯೇ *ಭವಿ' ಸಕಲ ದುರ್ಗುಣ 
ಗಳ ಸಂಕೇತವಾಗಿತ್ತು. ಅಥವಾ ವೀರಶೈವೇತರನಾಗಿದ್ದ. ಬಸವಣ್ಣನವರು 
ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರಾಗಿದ್ದರು. ಅನೇಕರು ತಮ್ಮ ಚಳ 
ವಳಿಗೆ ಸೇರಿ ಅದನ್ನು ಬಲಗೊಳಿಸಬೇಕೆಂದು ಅವರು ಕಾತರರಾಗಿದ್ದರು. ಭವಿ 
ಗಳ ಬಗ್ಗೆ ಅವರಿಗೆ ಹೆಚ್ಚು ಗೌರವಭಾವನೆಯಿದ್ದಿರಲಿಲ್ಲ. ಅವರ ಅನೇಕ 
ವಚನಗಳಿಂದ ಇದು ಸ್ಪಪ್ಪವಾಗುತ್ತದೆ. ತಮಗೆ ಅತ್ಯಂತ ಕಡಿಮೆ ಗೌರವವಿ 
ದ್ಹ೦ಥ ಒಬ್ಬ ಉನ್ನತಾಧಿಕಾರಿಯ ಕೈಕಿಳಗೆ ನಿಷ್ಕ ನೌಕರರಾಗಿ ಬಸವಣ್ಣನವ 
ರಿದ್ದರು ಎಂಬ ಬಗ್ಗೆ ಅನುಮಾನ ಉಂಟಾಗಬಹುದು. ಬಿಸವಣ್ಣನವರೂ ಈ 
ಸ೦ಘರ್ಷದಲ್ಲಿ ತೊಳಲುತ್ತಿದ್ದರು. ಈ ಸಂಘರ್ಷದ ಸ್ಪಷ್ಟ ಚಿತ್ರಣ ಅವರ 
ಅನೇಕ ವಚನಗಳಲ್ಲಿದೆ. ಬಿಜ್ಜಳನಂಥ ಭವಿಯ ಸೇವೆ ಮಾಡುತ್ತಿದ್ದ ಬಸವಣ್ಣ 
ನವರ ಸಂಗಡಿಗರೇ ಒಂದು ದಿನ ಅವರನ್ನು ಪ್ರಶ್ನಿಸಿದರು. ಮತ್ತು ಏಕೆ 
ಮಾಡಿದರು. ಬಸವಣ್ಣನವರು ತಮ್ಮನ್ನು ಟೀಕಿಸಿದವರಿಗೆ ಕೆಳಗಿನ ವಚನಗಳಲ್ಲಿ 
ಉತ್ತರ ನೀಡಿದ್ದಾರೆ. 

ಹೊತ್ತಾರೆ ಎದ್ದು ಕಣ್ಣ ಹೂಸೆಯುತ್ತಾ 

'ಎನ್ನೊಡಲಿಂಗೆ, ಎನ್ನೊಡವೆಗೆ, ಎನ್ನ ಮಡದಿಮಕ್ಕಳಿಗೆಂ'ದು 

ಕುದಿದೆನಾದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ! 

“ಅಶನೇ ಶಯನೇ. ಯಾನೇ' ಸಂಪರ್ಕೀ ಸಹಭೋಜನೇ 

ಸಂಚರಂತಿ ಮಹಾಘೋರೇ ನರಕೇಕಾಲಮಕ್ಷಯಂ' 

ಎ೦ಬ ಶ್ರುತಿಯ 'ಬಸವಣ್ಣನೋದುವನು'ಎಂಬರು. 

'ಭವಿಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು 

ಓಲೈಸಿಹನೆ'೦ದು ನುಡಿವರಯ್ದಾ ಪ್ರಮಥರು. 

ಕೊಡುವೆನುತ್ತರವನವರಿಗೆ, ಕೊಡಲ (ಮ್ಹುವೆ; 





1. ಮತ್ತೊಮ್ಮೆ ಜನಿಸುವವನು. “ಭವಿ. ಈ ಜನ್ನದಲ್ಲೇ ಮುಕ್ತಿ 
ಸಾಧಿಸುವವನು "ಭಕ್ಷ". ಹನ್ನೆರಡನೇ ಶತಮಾನದ ವೀರಶೈವ. ಮುಖಂಡರು 
ಮಾನವ ಜನಾಂಗವನ್ನು ಎರಡು ವಿಧವಾಗಿ ವಿಂಗಡಿಸಿದ್ದಾರೆ - ಭಕ್ತರ 
ಗುಂಪು ಮತ್ತು “ಭವಿ'ಗಳ ಗುಂಪು. ಬಸವಣ್ಣನವರಿಗೆ ಮತ್ತು ಇತರರಿಗೆ 
ವೀರಶೈವ ಧರ್ಮ ಸಕಲ ಸದ್ಗುಣಗಳ ಸಂಕೇತವಾಗಿತ್ತು. 


40 ಕಲ್ಲಾಣ 


ಹೂಲೆಯ ಹೊಲೆಯರ ಮನೆಯ ಹೂಕ್ಕು, 

ಸಲೆ ಕೈಕೂಲಿಯ ಮಾಡಿಯಾದರೆಯೂ 

ನಿಮ್ಮ ನಿಲವಿಂಗೆ ಕುದಿವೆನಲ್ಲದೆ, 

ಎನ್ನೊಡಲವಸರಕ್ಕೆ ಕುದಿದೆನಾದರೆ 

ತಲೆದಂಡ! ಕೂಡಲಸಂಗಮದೇವಾ. 
ಬಸವಣ್ಣನವರು ಬಿಜ್ಜಳನ ಕೈಕೆಳಗಿನ ನೌಕರಿಯನ್ನು ತಮಗಾಗಿ ಅಲ್ಲ; ಬದ 
ಲಾಗಿ ತಮ್ಮ ಧರ್ಮ ಹಾಗೂ ಸಮಾಜಗಳಿ/ಇಗಿ, ವಶಿಸಿಕೊ೦ಡರೆಂಬುದನ್ನು 
ಈ ವಚನ ಸ್ಪಷ್ಟವಾಗಿ ತೋರಿಸುತ್ತದೆ. ಬಸವಣ್ಣನವರ ಸ್ಥಾನ ಅವರನ್ನೊಬ್ಬ 
ಪ್ರಮುಖ ವ್ಯಕ್ತಿಯನ್ನಾಗಿ . ಮಾಡಿತ್ತು. ಅವರ ಚಳವಳಿಯಲ್ಲಿ ಸಹಾಯ 
ಮಾಡಬಲ್ಲು ದಾಗಿದ್ದ ಈ ಸ್ಥಾನವೇ "ಅವರಿಗೆ ನಿಜವಾಗಿ ಸಹಾಯ ಮಾಡಿತ್ತು. 
ಅವರಿಗೆ ಒಳ್ಳೆಯ ಸಂಬಳ "ಬರುತ್ತಿತು; ಸಂಸಾರವೂ ಚಿಕ್ಕದಾಗಿತ್ತು. 'ಮಳೆಯ 
ದಿನಕ್ಕಾಗಿ ಏನಾದರೂ ಉಳಿತಾಯ ಮಾಡಬೇಕೆಂಬ ವಿಚಾರಕ್ಕೆ ಅವರು 
ಸ್ಪಷ್ಟವಾಗಿ ವಿರೋಧ ಸೂಚಿಸಿದ್ದರು. ತಮ್ಮ ಸಂಪೂರ್ಣ ಆದಾಯವನ್ನೂ 
ಧಾರ್ಲಿಕ ಉದ್ದೇಶಗಳಿಗಾಗಿಯೇ ವಿನಿಯೋಗಿಸಲು ಅವರು ಸಮರ್ಧರಾಗಿ 
ಇದ್ದರು. ಹಿಂದೆಯೇ ಹೇಳಿದಂತೆ ಅವರ ಮನೆಯೇ ಒಂದು ಅನ್ನಛತ್ರ 
ಆಗಿತ್ತು. 

ಪ್ರಾರಂಭದಲ್ಲಿ ಬಸವಣ್ಣನವರು ಹಾಗೂ ಬಿಜ್ಜಳನ ನಡುವೆ ವ್ಯವಹಾರಗಳು 

ಚೆನ್ನಾಗಿಯೇ ಸಾಗಿದುವು. ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ವೇಗ ಪಡೆದು 
ತುಂಬ ಜನಪ್ರಿಯತೆ ಗಳಿಸಿತು. ಅವರ ಬೋಧನೆಗಳಲ್ಲಿ ಕೆಲವು ವರ್ಣ 
ಪದ್ದತಿಗೆ ವಿರೋಧವಾಗಿದ್ದುವು. ಮತ್ತು ಸ್ಪಷ್ಟವಾಗಿಯೂ ಇವರದು ಸಾಂಪ್ರ 
ದಾಯಿಕ ಧರ್ನದ ವಿರುದ್ಧವಾದ ಕ್ರಾಂತಿಯಾಗಿತ್ತು. ಜನರು ಅನೇಕ ಸಂಖ್ಯೆ 
ಯಲ್ಲಿ ವೀರಶೈವ ಧರ್ಮಕ್ಕೆ ಮತಾಂತರ ಹೊಂದಿದ್ದರು. ಹೀಗೆ ಮತಾಂತರ 
ಹೊಂದಿದವರಿಗೆ, ತಮ್ಮ ಸ್ವಂತಿಕೆಯ ಬಗ್ಗೆ ಜಾಗ್ರತರಾಗಿರಬೇಕೆಂದೂ 
ಇತರರಿಗಿಂತ ತಾವು ಕಿಳಗಿನವರೆಂದು ಭಾವಿಸಬಾರದೆಂದೂ ಬಸವಣ್ಣನವರು 
ಬೋಧಿಸಿದರು. ಮಡಿವಾಳ ಮಾಚಯ್ಕ ಹಾಗೂ ಉಚ್ಚ ಜಾತಿಗಳಿಗೆ "ಸೇರಿದ 
ಜನರಿಗೆ ಯುಕ್ತ ಗೌರವ ತೋರಿಸ ಸದೆ ನಗರದಲ್ಲಿ ಓಡಾಡಿದ ಅಸ್ಪಶ್ಥ 
ಶಿವನಾಗಿಮಂಯ್ಕ- ಇವರ ವಿಚಾರವನ್ನೂ ನಾವು ಓದಿದ್ದೇವೆ. ಮೇಲ್ವರ್ಗದ 
ಜನರ ಬಟ್ಟೆಗಳನ್ನು ಒಗೆಯಲು ಮಾಚಯ್ಕ ಒಪ್ಪಲಿಲ್ಲ. ತಾವು ಊರಿಗೆ 
ಬಿರುವುದನ್ನು ಸಾರಿ ಹೇಳುವ ಸಂಪ್ರದಾಯವನ್ನು ಶಿವನಾಗಿಮಯ್ಕ 
ಪಾಲಿಸಲಿಲ್ಲ. ಇವೆಲ್ಲಕ್ಕೂ ಬಸವಣ್ಣನವರು ಹಾಗೂ ಅವರ ಚಿತಾವಣೆಯೇ 
ಕಾರಣವೆಂದು ಸಂಪ್ರದಾಯವಾದಿಗಳು ಭಾವಿಸಿದರು. ಬಸವಣ್ಣನವರ ಕ್ರಾಂತಿ 
ಇತರ ಧರ್ಮಗಳವರಿಗೆ ತುಂಬ ಭಯವನ್ನು ಉಂಟುಮಾಡಿತು. ಅನೇಕ 
ಸಂಖ್ನೆಯ ಅನುಯಾಯಿಗಳನ್ನು ಸಂಪಾದಿಸಿದ ಕಾಲದಲ್ಲಿಯೇ ಬಸವಣ್ಣ 


ಬಸವಣ್ಣನವರು 41 


ನವರು ಕೆಲವು ಶತ್ರುಗಳನ್ನೂ ಗಳಿಸಿದ್ದರೆಂಬುದು ನಿಜ. ಈ ಶತ್ರುಗಳಲ್ಲಿ 
ಪ್ರಭಾವಿಗಳಾದ ಕೆಲವು ಶೈವ ಹಾಗೂ ವೈಷ್ಣವ ಬ್ರಾಹ್ಮಣರೂ, ಜೈನರೂ ಮತ್ತು 
ಕೆಲವು ಪ್ರಮುಖ ಅಧಿಕಾರಿಗಳೂ ಸೇರಿದ್ದರು. ಈ ಅಧಿಕಾರಿಗಳಲ್ಲಿ ಕೆಲವರ 
ಹೆಸರುಗಳ ಒಂದು ಪಟ್ಟ 'ಬಸವಪುರಾಣ' ದಲ್ಲಿದೆ. ಬಿಜ್ಜಳನಿಗೆ ಆಡಳಿತದಲ್ಲಿ 
ಲೆಕ್ಕಪತ್ರ ಸಹಾಯ ಮಾಡುತ್ತಿದ್ದ ಮುಖ್ಯ ವೃಕ್ಕಿಗಳಂದು ಇವರಲ್ಲಿ 
ಅನೇಕರನ್ನು ಶಾಸನಗಳಲ್ಲಿ ಬಣ್ಣಿಸಿರುವುದನ್ನು ಗಮನಿಸುವುದು ಸ್ವಾರಸ್ಕಕರ 
ವಾಗಿದೆ. ಉದಾಹರಣೆಗೆ, ಕಸಪಯ್ಮ ಅಥವಾ ಕಸಿಪಿಮಂತ್ರಿ ಎಂಬುವನು 
ಕ್ರಿ.ಶ.1163 ರಲ್ಲಿ ಬನವಾಸಿ ಪ್ರಾಂತವನ್ನು ಆಳುತ್ತಿದ್ದ ಹಾಗೂ ಬಿಜ್ಜಳನಿಗೆ 
ಬೆಂಬಲ ನೀಡಿದವರಲ್ಲಿ ಇವನೂ ಒಬ್ಬನಾಗಿದ್ದ. ಕರಿಯ ಕೇಸಿಮಯ್ದನ 
ಹೆಸರೂ ಶಾಸನಗಳಲ್ಲಿ ದಾಖಲಾಗಿದೆ. ಕಸಪಯ್ಯನ ಕೈ ಕೆಳಗೆ ಕೆಲಸ 
ಮಾಡುತ್ತಿದ್ದ ಇನ್ನೊಬ್ಬ ಅಧಿಕಾರಿಯೇ ಬರ್ಮರಸ, ಇವನು ಸ್ವತಃ ಬಿಜ್ಜಳನ 
ಅಳಿಯನೇ ಆಗಿದ್ದ. 

ಬಸವಣ್ಣನವರು ರಾಜ್ಯದ ಬೊಕ್ಕಸದಿಂದ ತಮ್ಮವರಿಗಾಗಿ ಅಧಿಕ ಮೊತ್ತದ 
ಹಣವನ್ನು ವೆಚ್ಚಮಾಡುತ್ತಿದ್ದಾರೆಂದು ಈ ಮುಖಂಡರೂ ಅಧಿಕಾರಿಗಳೂ 
ಬಿಜ್ಜಳನಿಗೆ ದೂರು ಹೇಳಿದರು. ಈ ಆಪಾದನೆಗಳು ಶುದ್ದ ಕಾಲ್ಬನಿಕವೇ 
ಅಥವಾ ಇವುಗಳಲ್ಲಿ ಸತ್ಕಾಂಶವಿತ್ತೇ ಎಂದು ಹೇಳಲು ನಮಗೆ ಸಾಧ್ಯವಿಲ್ಲ. 
ವೀರಶೈವ ಸಾಹಿತ್ಯದಲ್ಲಿ ದಾಖಲಾದ ಎಲ್ಲ ಕಥೆಗಳೂ ಬಸವಣ್ಣನವರು ರಾಜ್ಯದ] 
ಬೊಕ್ಕಸದಿಂದ ಹಣ, ಆಭರಣಗಳು ಹಾಗೂ ವಸ್ತ್ರಗಳನ್ನು ತೆಗೆದುಕೊಂಡು 
ಅವುಗಳನ್ನು ಜಂಗಮರಿಗೆ ಹಂಚಿದರೆಂದು ಹೇಳುತ್ತವೆ. ಲೇಖಕರು ಕಥೆಗಳ 
ನ್ನಷ್ಟೇ ನಿರೂಪಿಸಲಿಲ್ಲ. ಬದಲಾಗಿ ಬಸವಣ್ಣನವರ ಕೆಲಸಗಳನ್ನು ಅತ್ಯಂತ 
ಮಹತ್ವದ್ದೆಂದು ವರ್ಣಿಸಿದರು. ಈ ಕಥೆಗಳ ಅನುಸಾರವಾಗಿ ಬೊಕ್ಕಸಕ್ಕೆ 
ಸೇರಿದ ಸಂಪತ್ತು ದೇವರಿಗೆ ಸೇರಿದ್ದು ಆದ್ದರಿಂದ ಅವು ಭಕ್ತರಿಗೆ ಸೇರ 
ಬೇಕು ಎಂದು ಬಸವಣ್ಣನವರು ತಿಳಿದುಕೊಂಡಿದ್ದರು. ಸಂಪತ್ತಿನ ದುರುಪ 
ಯೋಗವೇನಾದರೂ ಆಗಿದೆಯೇ ಎಂದು ಪರೀಕ್ಷಿಸಲು ಬಿಜ್ಜಳ ಬಯಸಿದ. 
ಈ ಬಗ್ಗೆ ವಿಚಾರಣೆ ನಡೆಸಲು ಒಂದು ಆದೇಶವನ್ನೂ ಹೂರಡಿನಿದ. ಆದರೆ 
ಲಿಕ್ಸ ಪತ್ರಗಳನ್ನು ಪರಿಶೀಲಿಸಿದಾಗ, ಅವು ಸಂಪೂರ್ಣ ಸರಿಯಾಗಿರುವುದು 
ಕಂಡು ಬಂತು. ಆದರೆ ಕಥೆಗಳು ಇಲ್ಲಿಗೇ ಕೊನೆಗೊಳ್ಳುವುದಿಲ್ಲ. ಕೂಡಲ 
ಸಂಗಮ ದೇವನ ಅನುಗ್ರಹದಿಂದ ಪವಾಡವೋ ಎಂಬ ಹಾಗೆ ಬೊಕ್ಕಸದಲ್ಲಿ 
ಇರಬೇಕಾದುದಕ್ಕಿಂತ ಹೆಚ್ಚು ಮೊತ್ತದ ಹಣ ಕಂಡುಬಂತೆಂದೂ, 
ಲಿಕ್ಕಪತ್ರಗಳನ್ನೂ ನೋಡಿಕೊಳ್ಳುವ ಅಧಿಕಾರಿಗಳಿಗೆ ಅದನ್ನು ಎಣಿಸಲು ಕೂಡ 
ಸಾಧ್ಯವಾಗಲಿಲ್ಲ ಎಂದೂ ಕಥೆಗಳು ತಿಳಿಸುತ್ತವೆ. ಇದು ನಿಜವೇ ಆಗಿದ್ದ ಪಕ್ಷ 
ದಲ್ಲಿ, ಬಸವಣ್ಣನವರು ಇನ್ನಷ್ಟು ಹಣವನ್ನು ದುರುಪಯೋಗಪಡಿಸಿಕೊಳ್ಳು 
ವಂತೆ ಬಿಜ್ಜಳನೇ ಸಂತೋಷದಿಂದ ಅವರಿಗೆ ಉತ್ತೇಜನ ನೀಡುತ್ತಿದ್ದ. 


42 ಕಲ್ಲಾಣ 


ಶಿ 


ಈ ಆಪಾದನೆಗಳನ್ನು ಕುರಿತಂತೆ ಸ್ವತಃ ಬಸವಣ್ಣನವರ ವಚನಗಳಲ್ಲಿಯೇ 
ಕೆಲವು ಉಲ್ಲೇಖಗಳಿವೆ. ಇಂಥ ಆಪಾದನೆಗಳನ್ನೆಲ್ಲ ಅವರ ವಿರೋಧಿಗಳು 
ಸುಮ್ಮನೆ ಮಾಡಿದುದೆಂದೂ ಈ ಉಲ್ಲೇಖಗಳು ದೃಢಪಡಿಸುತ್ತವೆ. ಈ ಆಪಾ 
ದನೆಗಳು ನಿರಾಧಾರವಾದುವೆಂದು ಬಸವಣ್ಣನವರು ತಳ್ಳಿಹಾಕಿದರು. “ಬಿಜ್ಜಳನ 
ಭಂಡಾರವೆನಗೇಕಯ್ಯ?' ಎಂದು ಅವರು ಪ್ರಶ್ನಿಸಿದರು. ಆದರೆ ಯಾರೂ 
ತಮ್ಮಲ್ಲಿ ಯಾವುದೇ ದಾನವನ್ನು ಕೇಳದೇ ಇದ್ದಾಗ, ತಾವು ದರಿದ್ರರೆಂಬ 
ಭಾವನೆ ತಮಗೆ ಉಂಟಾಗುತ್ತದೆಂದೂ, ಯಾರಾದರೂ ಕೇಳಿದ ಪಕ್ಷದಲ್ಲಿ 
ಬೊಕ್ಕಸವನ್ನೂ ನೀಡಲು ತಾವು ಸಿದ್ದರೆಂದೂ ಅವರು ತಮ್ಮ ಇನ್ನೊಂದು 
ವಚನದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಸಂಪತ್ತಿನ ಒಂದು ಭಾಗವನ್ನು ಮಾತ್ರ 
ಧಾರ್ಮಿಕ ಉದ್ದೇಶಗಳಿಗಾಗಿ ಬಸವಣ್ಣನವರು ಬಳಸಿಕೊಂಡಿರಬಪುದಾದ 
ಸಾಧ್ಯತೆಯಿದೆ. 

ಬಸವಣ್ಣನವರು ಉತ್ತರ ನೀಡಲೇಬೇಕಾದ ಇತರ ಹಲವು ಗಂಭೀರ 
ಆಪಾದನೆಗಳೂ ಇದ್ದುವು. ಈ ರೀತಿ ಪ್ರಾರಂಭವಾದ ಬಿರುಕು ಅಗಲ 
ವಾಗುತ್ತಾ ಹೋಯಿತು. ಅವರನ್ನು ಕುರಿತಂತೆ ಇನ್ನೂ ಕೆಲವು ಆಪಾದನೆ 
ಗಳಿದ್ದುವು. ಅವುಗಳಲ್ಲಿ ಹಲವು ಅವಿವೇಕದಿಂದ ಕೂಡಿದಂಥವೊ ಹಾಸ್ಕಾಸ್ಪದ 
ವಾದುವೂ ಆಗಿದ್ದುವು. ಉದಾಹರಣೆಗೆ, ಬಸವಣ್ಣನವರು ತಲೆಬಾಗಿ ಗೌರವ 
ನೀಡಿದಾಗಲೆಲ್ಲ ಅದು ಸಿಂಹಾಸನಕ್ಕಾಗಲಿ, ರಾಜನಿಗಾಗಲಿ ಅಲ್ಲದೆ, ತಮ್ಮ 
ಉಂಗುರದ ಮೇಲೆ ಕೆತ್ತಲಾಗಿದ್ದಂತಹ ನಂದಿಯ ಚಿತ್ರಕ್ಕಾಗಿ ಇರುತ್ತಿತ್ತು 
ಎಂಬೊಂದು ಆಪಾದನೆಯೂ ಇತ್ತು. ಈ ಆಪಾದನೆಗಳನ್ನು ಗಂಭೀರವಾಗಿ 
ತೆಗೆದುಕೊಂಡ ಬಿಜ್ಜಳ ಅನೇಕ ಸಂದರ್ಭಗಳಲ್ಲಿ ಬಸವಣ್ಣನವರನ್ನು ಪರೀಕ್ಷೆಗೆ 
ಒಳಪಡಿಸಿರುವ ಸಾಧ್ಯತೆಯಿದೆ. 

ಬಿಜ್ಜಳ. ಸಾಂಪ್ರದಾಯಿಕ ಶೈವಧರ್ಮದ ಅನುಯಾಯಿಯಾಗಿದ್ದ. 
ತಾನು ಸಿ೦ಹಾಸನವನ್ನೇರಿದುದು ನ್ಯಾಯ ವಿರುದ್ಧ ಮಾರ್ಗದಿಂದ ಎಂಬ 
ವಾಸ್ತವ ಸಂಗತಿ ಅವನಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ಅಷ್ಟೇನೂ ನಿಷ್ಠರಲ್ಲದ 
ಅಧಿಕಾರಿಗಳ ಪ್ರತಿಯೊಂದು ಚಲನವಲನದಲ್ಲಿಯೂ ಅವನಿಗೆ ಅಪಾಯದ 
ಅನಿಸಿಕೆ. ಉಂಟಾಗುತ್ತಿತ್ತು. ಯಾವುದೇ ಸಾಮಾಜಿಕ ಬದಲಾವಣೆಯನ್ನು 
ಉಂಟು ಮಾಡಲು ಅವನು ಸಿದ್ದನಿರಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ 
ಹಳೆಯ ವ್ಯವಸ್ಥೆಯೇ ಮುಂದುವರಿಯಬೇಕೆಂಬುದು ಬಿಜ್ಜಳನ ಅಪೇಕ್ಷೆ 
ಆಗಿತ್ತು. ಸಾಂಪ್ರದಾಯಿಕ ಮನೋಭಾವದ ಜನರನ್ನು ಅಸಂತೋಷಗೊಳಿಸಲು 
ಕೂಡ ಅವನು ಸಿದ್ಧನಾಗಿರಲಿಲ್ಲ. ಏಕೆಂದರೆ ಅಂಥವರೇ ಅಧಿಕ ಸಂಖ್ಯಾತರೂ 
ಪ್ರಭಾವಿಗಳೂ ಆಗಿದ್ದರು, ಬಸವಣ್ಣನವರನ್ನು ಕೆಲಸದಿಂದ ತೆಗೆದು ಹಾಕುವ 
ಉದ್ದೇಶವೂ ಬಿಜ್ಜಳನಿಗಿರಲಿಲ್ಲ. ಎಕೆ೦ದರೆ ಮೊತ್ತ ಮೊದಲನೆಯದಾಗಿ, ತನ್ನ 
ಸ್ಥಾನಕ್ಕೆ ಬಾಧಕವಾದ ಯಾವುದಾದರೂ ಉದ್ದೇಶ ಬಸವಣ್ಣನವರಿಗೆ 


ಬಸವಣ್ಣನವರು 43 


ಇದ್ದಿತೆಂಬುದರ ಬಗ್ಗೆ ಯಾವುದೇ ಸಾಕ್ಕಾಧಾರವಿರಲಿಲ್ಲ. ಎರಡನೆಯದಾಗಿ, 
ಬಿಸವಣ್ಣನವರಿಗೆ ಅನೇಕ ಅನಶಯಾಯಿಗಳಿದ್ದರು. ಇದೂ ಪರಿಗಣಿಸಬೇಕಾದ 
ವಿಚಾರವೇ ಆಗಿತ್ತು. ಆದರೂ ದಿನಗರುಳಿದಂತೆ ಬಿಜ್ಜಳ ಹಾಗೂ ಬಸವಣ್ಣ 
ನವರ ನಡುವೆ ಘರ್ಷಣೆಗಳು ಉಂಟಾಗತೊಡಗಿದುವು. ಬಸವಣ್ಣ ನವರನ್ನು 
ಕೆಲಸದಿಂದ ತೆಗೆದು ಬಿಡುವುದಾಗಿ ಬಿಜ್ಜಳ ಬೆದರಿಸಿದ. ಆದರೆ ಆ ಬಗ್ಗೆ 
ತಾವು ಅಂಜುವುದಿಲ್ಲವೆಂದು ಬಸವಣ್ಣನವರು ಶಾಂತವಾಗಿಯೇ ಉತ್ತರಿಸಿ 
ದರು. ಕಥೆಗಳನ್ನು ನಂಬುವುದಾದರೆ, ಬಸವಣ್ಣನವರನ್ನು ಒಮ್ಮೆ ಕೆಲಸದಿಂದ 
ತೆಗೆದು ಹಾಕಲಾಗಿತ್ತು. ಮತ್ತು ಬಿಜ್ಜಳನ ಕ್ಷಮೆ ಯಾಚಿಸಿದ ತರುವಾಯ 
ಮಾತ್ರ ಅವರಿಗೆ ಪುನಃ ತಮ್ಮ ಉದ್ಯೋಗ ಲಭಿಸಿತ್ತು. 
ಅಧಿಕಾರಕ್ಕೆ ಸ೦ಬ೦ಧಿಸಿದ ಕೆಲಸಗಳನ್ನಷ್ಟೇ ಅಲ್ಲದೆ ಇತರ ಕೆಲವು 
ಸಾಮಾಜಿಕ ಕರ್ತವ್ಯಗಳನ್ನೂ ಬಸವಣ್ಣನವರು ನಿರ್ವಹಿಸಬೇಕಾಗಿತ್ತು. ಇವುಗಳ 
ಗಾಗಿ ಅವರ ಹೆಚ್ಚಿನ ಸಮಯ ವ್ಯಂಯವಾಗುತ್ತಿತ್ತು. ದೇವರನ್ನು ಕುರಿತ 
ಚಿಂತನೆಗೆ ತಮಗೆ ಸಾಕಷ್ಟು ಸಮಯ ಸಿಗುತ್ತಿಲ್ಲ ಎಂಬಿ ಗಂಭೀರ 
ಅನಿಸಿಕೆಯೂ ಅವರಿಗೆ ಕೆಲವು ಬಾರಿ ಉಂಟಾಗುತ್ತಿತ್ತು. 
ಉದಯಾಸ್ತಮಾನವೆನ್ನ ಬೆಂದ ಬಸುರಿಂಗೆ ಕುದಿಯಲಲ್ಲದೆ, 
ನಿಮ್ಮ ನೆನೆಯಲು ತೆಲುಹಿಲ್ಲಯ್ಕಾ! 
ಎಂತೋ! ಲಿಂಗ ತಂದೆ, ಎ೦ತಯ್ಕ್ಯಾ? ಎನ್ನ ಪೂರ್ವಲಿಖಿತ! 
ಬೆರಣಿಯನಾಯಲಲ್ಲದೆ ಅಟ್ಟುಣ್ಣ ತೆರಹಿಲ್ಲವೆನಗೆ! 
ನೀಕರುಣಿಸಾ, ಕೂಡಲಸಂಗಮದೇವಾ! 
ಆದರೆ ತಾವೇನನ್ನೇ ಮಾಡಲಿ, ಅದು ಸಮಾಜದ ಏಳ್ಗೆಗಾಗಿ ಎಂಬಿ ಸಮಾ 
ಧಾನ ಬಸವಣ್ಣನವರಿಗಿತ್ತು. 
ಬಸವಣ್ಣನವರು ಧಾರ್ಮಿಕ ವ್ಹಕ್ತಿಯಾಗಿದ್ದರು; ಸ್ವಭಾವತಃ ಭಕ್ತರೂ ಆಗಿ 
ದ್ದರು. ಪರಮಾತ್ಮನನ್ನು ಸಾಕ್ಬಾತ್ಕರಿಸಿಕೊಳ್ಳುವುದೇ ಅವರ ಧ್ಯೇಯವಾಗಿತ್ತು. 
ಆದರೆ ಅವರೆಂದೂ ಆಧ್ಯಾತ್ಮಿಕ ದ್ವೇಯ ಸಾಧನೆಗಾಗಿ ಐಹಿಕ ಕಾರ್ಯಗಳನ್ನು 
ಬಿಟ್ಟುಬಿಟ್ಟಿರಲಿಲ್ಲ.. ಇಹಲೋಕದ ಎಲ್ಲ ಸಂಕ್ಟೋಭೆ ಹಾಗೂ ಸಮಸ್ಕೆಗ 
ಳೊಂದಿಗೆ ಅವರು ಜೀವನ ಸಾಗಿಸಿದರು. ಹಾಗೂ ಅವೆಲ್ಲವನ್ನೂ ಶಾಂತ 
ವಾಗಿಯೇ ಎದುರಿಸಿದರು. "ಕಷ್ಟಗಳನ್ನು ಕಂಡ' ವ್ನಕ್ತಿಯೆ೦ದು ಬಸವಣ್ಣನ 
ವರನ್ನು ಅವರ ಪತ್ನಿ ನೀಲಲೋಚನೆ ವರ್ಣಿಸಿದ್ದಾಳೆ. ಅವರು ಎದುರಿಸಿದ 
ಹಲವಾರು ಸಮಸ್ಥೆಗಳು ಅವರನ್ನು ಕಷ್ಟಸಹಿಷ್ಣುವಾದ ಹೋರಾಟಗಾರರನ್ನಾ 
ಗಿಯೂ ಚಾಣಾಕ್ಟರನ್ನಾಗಿಯೂ ಮಾಡಿದ್ದುವು. ಇಹಲೋಕವೂ, ಅದು 
ನೀಡಿದ್ದ ಸುಖಸ೦ಂತೋಷಗಳೂ ಅವರ ದೃಷ್ಟಿಯಲ್ಲಿ ನೈಜವಾಗಿ ಇದ್ದುವು. 
ಇಲ್ಲಿ ಸಜ್ಜೀವನ ನಡೆಸಿದ ವ್ಯಕ್ತಿ ಪರಲೋಕದಲ್ಲಿಯೂ ದೇವರಿಂದ ಸ್ವೀಕೃತ 
ನಾಗುತ್ತಾನೆ ಎಂದು ಅವರು ನಂಬಿದ್ದರು. ಅವರು ಹೀಗೆಂದಿದ್ದಾರೆ. 


44 ಕಲ್ಲಾಣ 


ಮರ್ತಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯಾ; 
ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯಾ; 
ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಕಾ 
ಕೂಡಲಸಂಗಮದೇವಾ 
ಈ ದರ್ಶನವೇ ಬಸವಣ್ಣನವರನ್ನು ಇಹಲೋಕಕ್ಕೆ ಬಂಧಿಸಿತ್ತು: ಅವರು 
ವೃತ್ತಿಯೊಂದನ್ನು ಕೈಗೊಳ್ಳುವಂತೆ ಮಾಡಿತ್ತು ಹಾಗೂ ಮಹಾ ಸಾಮಾಜಿಕ 
ಕ್ರಾಂತಿಯೊಂದರ ನಾಯಕರನ್ನಾಗಿಯೂ ಮಾಡಿತ್ತು. 


6. ಕ್ರಾಂತಿಕಾರಕ ಹಾಗೂ ಸುಧಾರಕ 


ಆಗಿನ ಸಾಮಾಜಿಕ ಹಾಗೂ ಧಾರ್ಲಿಕ ಸ್ಥಿತಿಗತಿಗಳಿಗೆ ಸಂಬಂಧಿಸಿದ ಅತೃಪ್ತಿ 
ಜನ ಸಾಮಾನ್ನರಲ್ಲಿ ಬಹುಕಾಲದಿಂದ ಸಂಚಯಗೊಂಡಿತ್ತು. ಬಸವಣ್ಣನವರ 
ಕ್ರಾಂತಿಕಾರಕ ಆಲೋಚನೆಗಳಿಗೆ ಇದೇ ಮೂಲ ಕಾರಣವಾಗಿತ್ತು. ಇದರಿಂದಾಗಿ 
ಹೀಗಾಗಿ ಅವರ ತತ್ವಗಳನ್ನು ಅನುಸರಿಸಿದವರ ಪೈಕಿ ಬಡವರೇ ಅಧಿಕ 
ಸಂಖ್ಗೆಯಲ್ಲಿದ್ದುದು ಆಶ್ಚರ್ಯ ಸಂಗತಿ ಏನಲ್ಲ. ಚೆನ್ನಾಗಿ ಬೇರೂರಿದ್ದ 
ಧಾರ್ಮಿಕ ಹಾಗೂ ಸಾಮಾಜಿಕ ಸಂಘಟನೆಗಳು ಬಸವಣ್ಣನವರನ್ನು ವಿರೋಧಿ 
ನಿದುವು ಮತ್ತು ಅವರ ಕ್ರಾಂತಿಯನ್ನು ಮೊಳಕೆಯಲ್ಲಿಯೇ ಚಿವುಟ 
ಹಾಕಲು ಪ್ರಯತ್ನಿಸಿದುವು. ಯಾರು ಬೇಕಾದರೂ ತಮ್ಮ ಧರೃವನ್ನು 
ಸ್ವೀಕರಿಸಬಿಹುದೆಂದೂ ಹೀಗೆ ಸ್ವೀಕರಿಸುವವರ ನಡುವೆ ಯಾವುದೇ ಭೇದ 
ವನ್ನು ತಾವು ತೋರಿಸುವುದಿಲ್ಲವೆಂದೂ ಘೋಷಸಿದುದು ಬಸವಣ್ಣನವರು 
ಮಾಡಿದ ಮೊತ್ತ ಮೊದಲ ಕೆಲಸವಾಗಿತ್ತು. ಅವರು ಬೋಧಿಸಿದ ಧರ್ದ ಹಾಗೂ 
ಅದನ್ನು ಬೋಧಿಸಿದ ವಿಧಾನ-ಇವೆರಡೂ ಸರಳವೂ ಮನಸ್ಸಿಗೆ ಹಿತಕರವೂ 
ಆಗಿದ್ದುವು. 
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, 
ಮುನಿಯಬೇಡ, ಅನ್ಮರಿಗೆ ಅಸಹ್ಮ ಪಡಬೇಡ; ತನ್ನ ಬಣ್ಣಿಸಬೇಡ. 
ಇದಿರ ಹಳಿಯಲು ಬೇಡ, 
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ದಿ, 
ಇದೇ ನಮ್ಮ ಕೂಡಲಸಂಗಮ ದೇವರನೊಲಿಸುವ ಪರಿ! 
ಸಂಸಾರವೆಂಬುದೊ೦ದು ಗಾಳಿಯ ಸೊಡರು, 
ಸಿರಿಯೆ೦ಬುದೊ೦ದು ಸಂತೆಯ ಮಂದಿ, ಕಂಡಯ್ಯಾ! 
ಇದ ನೆಚ್ಚಿ ಕೆಡಬೇಡ - ಸಿರಿಯೆಂಬುದ! 
ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮದೇವನ. 
ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ, ಕಾಣಿ ಭೋ! 
ಸತ್ಯವ ನುಡಿವುದೇ ದೇವಲೋಕ, ಮಿಥ್ಠವ ನುಡಿವುದೆ ಮರ್ತ್ಯಲೋಕ! 
ಆಚಾರವೇ ಸ್ವರ್ಗ, ಅನಾಚಾರವೇ ನರಕ - 
ಕೂಡಲ ಸ೦ಗಮದೇವಾ, ನೀವೇ ಪ್ರಮಾಣು! 
ಧರ್ಮವೆಂಬುದು ವಿಶೇಷಾಧಿಕಾರಗಳುಳ್ಳವರಿಗೆ ಹಾಗೂ ಸುಶಿಕ್ಷಿತ ವರ್ಗಗಳ 


46 ಬಸವಣ್ಣನವರು 


ವರಿಗೇ ಪ್ರತ್ಯೇಕವಾಗಿರುವ. ಕಟ್ಟುನಿಟ್ಟಾದ ಹಾಗೂ ವರ್ಗಿಕರಿಸಲಾದ" 
ಸಂಸ್ಕಾರಗಳ. ಒಂದು ಸಮೂಹವೆಂಬ ಜನಪ್ರಿಯ ಪರಿಕಲ್ಪ ನೆಯನ್ನು 
ಬಸವಣ್ಣನವರು ಖಂಡಿಸಿದರು. ಧರ್ಮವೆಂದರೆ ಜೀವನದ ಮಾರ್ಗವೆಂದು 
ಅವರು ಸಾರಿದರು. ಒಳ್ಳೆಯತನ ಹಾಗೂ ಪ್ರಾಮಾಣಿಕತೆಗಳ ಬದುಕನ್ನು 
ಸಾಗಿಸುವುದೇ ಧರ್ದದ ಮೂಲತತ್ವ. ಹಾಗೆಂದು ಬಾಹ್ಮ ಧಾರ್ದಿಕ ಸಂಕೇತ 
ಗಳನ್ನೇನೂ ಅವರು ನಿರಾಕರಿಸಲಿಲ್ಲ. ಅವು ಗೌಣ ಸ್ಥಾನ ಪಡೆಯುವಂತೆ 
ಅವರು ಮಾಡಿದರು ಅಷ್ಟೇ! "ಒಳ್ಳಯ ಜೀವನ'ವೆಂದರೆ ಏನು? ಎಂದು 
ಅವರು ತಮ್ಮ ವಚನಗಳಲ್ಲಿ ವಿವರಿಸಿದ್ದಾರೆ. ಒಳ್ಳೆಯ ಜೀವನ ನಡೆಸು 
ವುದೇ ಪರಮಾತ್ಸನನ್ನು ತಲುಪುವ ನಿಶ್ಚಿತ ಮಾರ್ಗ “ವೆಂದೂ ಅವರು ತಿಳಿಸಿ 
ದ್ದಾರೆ. ಇತರರಂತೆ ತಾವು ಕೂಡ ಧರ್ಮವೊಂದಕ್ಕೆ ಸೇರಲು ಸಾಧ್ಯವೆಂಬು 
ದನ್ನು ಕೇಳಿಯೇ ಬಡವರು ನಿಜವಾಗಿ ಪುಳೆಕಗೊಂಡಿರಬೇಕು. 

ಆದರೆ ಬಸವಣ್ಣನವರ ಬೋಧನೆಗಳು ಬಡವರನ್ನು ಮಾತ 
ಆಕರ್ಜಸಿದುವೈೆ ಎಂಬ ತೀರ್ಮಾನಕ್ಕೆ ನಾವು ಬರಬಾರದು. ಅನೇಕರು 
ಸಂಪೂರ್ಣ ಮನವರಿಕೆ ಮಾಡಿಕೊಂಡೇ ವೀರಶೈವ ಧರ್ನವನ್ನು ಸ್ವೀಕರಿಸಿದ್ದರು. 
ಆದರೆ ಶ್ರದ್ಧೆ ಅಥವಾ ಮನವರಿಕೆಗಳಿಗೆ ಸಂಬಂಧ ಪಡದೆ ಇರುವ ಇತರ 
ಕಾರಣಗಳಿಗಾಗಿ ವೀರಶೈವ ಧರೃಕ್ಕೆ ಸೇರಿದ ಇತರ ಕೆಲವರೂ ಇದ್ದರು. 
ಸ್ತ್ರೀಪುರುಷ ದೈವಗಳನ್ನು ಪೂಜಿಸುವ, ಬುಡಕಟ್ಟುಗಳಿಗೆ ಸೇರಿದ ಮುಗ್ದ 
ಜನರೂ ಇವರಲ್ಲಿದ್ದರು. ಆ ದೈವಗಳನ್ನು ಕೈಬಿಟ್ಟು ಶಿವನನ್ನು ಪೂಜಿಸುವಂತೆ 
ಅವರನ್ನು ಕೇಳಿಕೊಳ್ಳಲಾಯಿತು. ನಿಸ್ಪಂದೇಹವಾಗಿ ಇದು ಫಲವನ್ನು 
ನೀಡಿತು. ಆದರೆ ತಮ್ಮ ಸಂಪ್ರದಾಯಗಳನ್ನು ಬಿಡದ ಅಥವಾ ತ 
ಯಿಟ್ಟು ವೀರಶೈವ ಧರ್ನವನ್ನೂ ಸೀಕರಿಸದ ಜನರೂ ಕೆಲವರಿದ್ದರು. ಬಸವ 
ನವರೂ ಅವರ ಸಂಗಡಿಗರೂ ಇಂತಹ ಅನೇಕ ಸಮಸ್ಕಿಗಳನ್ನು pls. 
ಬೇಕಾಯಿತು. ಇಂಥ ಜನರಲ್ಲಿ ಕೆಲವರನ್ನು ಇಲ್ಲಿ ಉಲ್ಲೇಖಿಸಬೇಕಾಗಿದೆ. 
ಒ೦ದು ಸಂದರ್ಭವನ್ನು ಹೇಳುವುದಾದರೆ, ಗಂಡ ವೀರಶೈವನಾಗಿ ಮದ್ಯ, 
ಮಾಂಸಗಳನ್ನು ವರ್ಜಿಸಿದ; ಆದರೆ ಅವನ ಹೆಂಡತಿ ಮತಾಂತರ ಹೊಂದಲು 
ಒಪ್ಪಲಿಲ್ಲ. ಮದ್ಕ, ಮಾಂಸ ಹಾಗೂ ಗಾಂಜಾಗಳ ಸೇವನೆಯನ್ನು ಬಿಸವಣ್ಣ 
ನವರ ಧರ್ಮ ನಿಷೇಧಿಸಿತು. ಮತಾಂತರ ಹೊಂದಿದವರಲ್ಲಿ ಅನೇಕರಿಗೆ ತಮ್ಮ 
ಸಾಂಪ್ರದಾಯಿಕ ಆಹಾರಾಭ್ಯಾಸಗಳನ್ನು ಬಿಟ್ಟು ಬಿಡುವುದು ಕಷ್ಟ ವಾಗಿತ್ತು. 
ಆದ್ದರಿಂಧ ಅವರು. ಬಸವಣ್ಣನವರ ಆದೇಶಗಳನ್ನು ಗೋಪ್ಸವಾಗಿ 
ಮುರಿದರು. ಬಸವಣ್ಣನವರ ಸೋದರ ಅಳಿಯನಾದ ಚನ್ನಬಸವ ಇಂಥ 
ಬೂಟಾಟಿಕೆಗಳನ್ನು ಬಲವಾಗಿ ಖಂಡಿಸಿದ. ಅವನು ದೃಢವಾಗಿ ಹೀಗೆ 
ಘೋಷಿಸಿದ: .... "ತಾ ಹಿಂದೆ ಭವಿಯಾಗಿದ್ದಾಗ ಭುಂಜಿಸುವ ಸುರೆ, 
ಮಾಂಸ, ಬಂಗಿ, ಭವಿ ಸಂಗ, ಭವಿಪಾಶವ ಅರೆದು ಬಿಡದಿರ್ದವರುಗಳು 


ಬಸವಣ್ಣನವರು 47 


ಮತ್ತೆ ಆ ಬಿಕ್ಕು ಆ ಸೂಕರ, ಆ ಸೊಣಗ, ಆ ಕೋಳಿಗಿಂದತ್ತತ್ತ ಕಡೆ 
ನೋಡಾ"! 
ಪ್ರತಿಯೊಬ್ಬ ವೀರಶೈವನನ್ನೂ ತನ್ನ ಸರಿಸಮನಾಗಿ ಕಾಣಬೇಕೆಂದು 
ಹೂಸದಾಗಿ ವೀರಶೈವ ಧರ್ದದೀಕ್ಷೆ ಪಡೆದವನಿಗೆ ಸಲಹೆ ನೀಡಲಾಗುತ್ತಿತ್ತು. 
ವೀರಶೈವನಾಗಿ ಪರಿವರ್ತನೆಗೊಂಡ "ಭವಿ' ತನ್ನ ಹಿಂದಿನ ಧಾರ್ದಿಕ 
ಸಂಬಿಂಧಗಳಿಂದ ದೂರವಾಗಿರಬೇಕು. ಅವನೆಂದೂ ಭವಿಗಳೊಂದಿಗೆ ಊಟ 
ಮಾಡಬಾರದೆಂದೂ ಅಥವಾ ಅವರೊಡನೆ ವಿವಾಹ ಸಂಬಂಧ ಬೆಳೆಸಬಾರ 
ದೆಂದೂ ಗೊತ್ತುಪಡಿಸಲಾಗಿತ್ತು. ಜನರನ್ನು ತನ್ನ ಹಿಡಿತದೊಳಗೆ ಸೆಳೆಯಲು 
ಪಾಶುಪತ ಶೈವಧರ್ಮ, ವೀರಶೈವ ಧರ್ದದೊಂದಿಗೆ ಸ್ಪರ್ಧಿಸುತ್ತಿತ್ತು. ಪಾಶುಪತ 
ಶೈವ ಗುರುವಿನಿಂದ ಇಷ್ಟಲಿಂಗವನ್ನು ಪಡೆದವರು ಅದನ್ನು ವೀರಶೈವ 
ಗುರುವಿಗೆ ಹಿಂದಿರುಗಿಸಬೇಕೆಂದೂ ಮತ್ತು ಅವನಿಂದ ಹೊಸ ಲಿಂಗವನ್ನು 
ಪಡೆಯಬೇಕೆಂದೂ ಬಸವಣ್ಣನವರು ಮತ್ತು ಅನುಯಾಯಿಗಳು ಗೊತ್ತು 
ಪಡಿಸಿದರು. 
ವೀರಶೈವ ಧರ್ಗಕ್ಕೆ ಸೇರಿದವರ ಪೈಕಿ ಅನೇಕರು ಈ ನಿಯಮಗಳನ್ನು 
ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಹೊಸ ಬೋಧನೆಗಳನ್ನು ಅನುಸರಿಸುವಂತೆ 
ಅವರನ್ನು ಅಪಾರ ಸಹನೆಯಿಂದ ಒತ್ತಾಯಪಡಿಸಬೇಕಾಯಿತು. ಇದು 
ಸುಲಭದ ಕೆಲಸವಾಗಿರಲಿಲ್ಲ. 
ಹೂಸದಾಗಿ ಮತಾ೦ತರಗೊ೦ಡವರಲ್ಲಿ ಕೆಲವರು ಉಚ್ಚ ಜಾತಿಯ ವೀರ 
ಶೈವ ಹಾಗೂ ನೀಚ ಜಾತಿಯ ವೀರಶೈವ-ಇವರ ನಡುವೆ ಭೇದ ತೋರಿಸಿ 
ದರು. ಉದಾಹರಣೆಗೆ, ವೀರಶೈವ ಧರ್ಗಕ್ಕೆ ಮತಾಂತರಗೊಂಡ ಅಸ್ಕಶ್ನನನ್ನು 
ನೀಚ ಜಾತಿಯ ವೀರಶೈವನೆಂದು ಕರೆಯಲಾಗುತ್ತಿತ್ತು ಮತ್ತು ಅವನ ಜೊತೆ 
ಹೀನಾಯವಾಗಿ ನಡೆದುಕೊಳ್ಳಲಾಗುತ್ತಿತ್ತು.. ಸಹಭೋಜನವೇ ಮೊದಲಾದ 
ವಿಚಾರಗಳಲ್ಲಿ... ಭೇದ  ತೋರಿಸುತ್ತಿದ್ದಿಲ್ಲವೆಂದು ವಾದಿಸಬಹುದಾದರೂ 
ಮದುವೆಯಂತಹ ವಿಚಾರ ಬಂದಾಗ ಮಾತ್ರ ಇವರ ನಡುವೆ ಭೇದ 
ಶೋರಿಸಲಾಗುತ್ತಿತ್ತು. 
ಉಂಬಿಲ್ಲಿ ಉಡುವಲ್ಲಿ ಕ್ರೀಯಳಿಯಿಂತೆ೦ಬರು; 
ಕೊಂಬಿಲ್ಲಿ ಕೊಡುವಲ್ಲಿ ಕುಲವನರಸುವರು 
ಎ೦ತಯ್ಕಾ, ಅವರ ಭಕ್ತರೆಂಬೆ? 
ಕೂಡಲಸಂಗಮ ದೇವ, ಕೇಳಯ್ಯಾ, 
ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯಾ! 
ಬಸವಣ್ಣನವರು ಯಾವುದನ್ನು ಕೆಡುಕೆ೦ದು ಖಂಡಿಸಿದ್ದರೋ ಅದು ಬೇರೆ 
ವೇಷದಲ್ಲಿ ಮರಳಿ ಬಂತು. ಧಾರಿಕ ಮುಖಂಡರು ಇಂಥ ಸಮಸ್ಕೆಗಳನ್ನು 
ಸಂಪೂರ್ಣವಾಗಿ ತಿಳಿದಿದ್ದರು. ಹಾಗೂ ಭೇದಭಾವಗಳ ಎಲ್ಲ ರೂಪಗಳನ್ನೂ 


48 ಕ್ರಾಂತಿಕಾರಕ ಹಾಗೂ ಸುಧಾರಕ 


ಬುಡಮಟ್ಟ ತೊಡೆದುಹಾಕಲು ಪ್ರಯತ್ನಿಸಿದರು. 

ಅರ್ಥರಶಿತವಾದ ಸಂಸ್ಕಾರಗಳನ್ನು ಬಸವಣ್ಣನವರು ಖಂಡಿಸಿದರು. 
ಹಾಗೂ ಅವುಗಳ ಬದಲು ಸರಳವೂ ಸಮಂಜಸವೂ ಆದ ಆಚಾರಗಳನ್ನು 
ಬೋಧಿಸಿದರು. ಈ ಆಚಾರಗಳು ಒಳ್ಳೆಯ ಹಾಗೂ ಸ್ವಚ್ಛ ಜೀವನಕ್ಕೆ 
ನೆರವಾಗುವಂತಿದ್ದವು. ಇಂಥ ಐವತ್ತು ಆಚಾರಗಳ ಪಟ್ಟಿಯೊಂದನ್ನು 
ಚನ್ನಬಸವ ಮಾಡಿದ್ದಾನೆ. ಈ ಪಟ್ಟಿಯಲ್ಲಿ ಮುಂದಿನ ಆಚಾರಗಳು ಸೇರಿವೆ: 
ಪ್ರತಿದಿನ ಸ್ನಾನ ಮಾಡುವುದು, ಹಲ್ಲುಜ್ಜುವುದು, ಹಿಂಸೆ ಮಾಡದೆ ಇರು 
ವುದು, ಸತ್ಯವನ್ನೇ ನುಡಿಯುವುದು, ಗಂಡ ಹೆ೦ಡಿರು ಪರಸ್ಪರರಿಗೆ 
ನಿಷ್ಕರಾಗಿರುವುದು, ಇತ್ಕಾದಿ. ಮುಖಂಡರಿಗೆ ಸಂಬಂಧಿಸಿದಂತೆ ಹೇಳುವು 
ದಾದರೆ, ತಮ್ಮ ಅನುಯಾಯಿಗಳಿಗೆ ಜೀವನದ ಈ  ಮೂಲತತ್ವಗಳಲ್ಲಿ 
ಕೆಲವನ್ನಾದರೂ ಬೋಧಿಸುವುದು ಅವರ ಅವಶ್ಶ ಕರ್ತವೈವಾಗಿತ್ತು. ಆಂತರಿಕ 
ಪರಿಶುದ್ಧತೆಗೆ ವೀರಶೈವ ಧರ್ಲ್ದ ಪ್ರಾಮುಖ್ಯ ನೀಡುತ್ತಿದ್ದಿತು ಎಂದ 
ಮಾತ್ರಕ್ಕೆ ಬಾಹ್ಮ ಪರಿಶುದ್ಧತೆಯ ಪ್ರಾಮುಖ್ಯವನ್ನು ಅದು ಅಲ್ಲಗಳದಿತ್ತು 
ಎ೦ದೇನೂ ಅರ್ಥವಲ್ಲ. 

ವೀರಶೈವ. ಧರ್ದ ಪ್ರಸಾರಕರು ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿ ತಮ್ಮ 
ಧರ್ದವನ್ನು ಪ್ರಸಾರ ಮಾಡಿದರು. ವೀರಶೈವ ಧರ್ನದ ಬಗ್ಗೆ ಬಡವರಿಗೆ 
ವಿವರಣೆ ನೀಡಲು ಹೂರಟ ಈ ಪ್ರಸಾರಕರಲ್ಲಿ ಕೆಲವರು ಅವರ ಮನೆಗಳಲ್ಲಿ 
ಸಿದ್ಧಪಡಿಸಲಾದ ಆಹಾರವನ್ನು ಸ್ವೀಕರಿಸಲು ನಿರಾಕರಿಸಿದರು. ಬದಲಾಗಿ 
ಭಕ್ತರಿಂದ ಅಡಿಗೆಯ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳಿಂದ ಬೇರೆಡೆಯಲ್ಲಿ 
ತಾವೇ ಅಡಿಗೆ ತಯಾರಿಸಿಕೊ೦ಂಡರು. ಇದು ಬಸವಣ್ಣನವರು ಹಾಗೂ 
ಮತ್ತಿತರರ ಗಮನಕ್ಕೆ ಬಂತು. ಈ ಪ್ರವೃತ್ತಿಯನ್ನು ಧಾರ್ಲಿಕ ಮುಖಂಡರು 
ತೀವ್ರವಾಗಿ ಖಂಡಿಸಿದರು. ಸಾಮಾಜಿಕ ದೃಷ್ಟಿಯಿಂದ ಯಾವನೇ ಒಬ್ಬ 
ವೀರಶೈವನೂ ಇನ್ನೊಬ್ಬ ವೀರಶೈವನಿಗಿ೦ತ ಮೇಲಿನವನಾಗಲಿ ಕೆಳಗಿನವನಾಗಲಿ 
ಆಗಿರಲಿಲ್ಲ. ಬಸವಣ್ಣನವರು “ಆವ ಕುಲವಾದರೇನು? ಶಿವಲಿಂಗವಿದ್ದವನೆ 
ಕುಲಜನು" ಎಂದು ಘೋಷಿಸಿದ್ದಾರೆ. ವೀರಶೈವರಾದ ಬಗ್ಗೆ ಹೆಮ್ಮೆ ಪಟ್ಟು 
ಕೊಂಡಂತಹ ಹಾಗೂ ಈ ಕಾರಣಕ್ಕಾಗಿಯೇ ವೀರಶೈವೇತರರನ್ನು 
ಹೀನಾಯವಾಗಿ ಕಂಡ ಕೆಲವರೂ ಇದ್ದರು. ಇಂಥ ಪ್ರವೃತ್ತಿಗೆ ಬಸವಣ್ಣ 
ನವರೂ ಇತರರೂ ಪ್ರೋತ್ಸಾಹ ನೀಡಲಿಲ್ಲ. ವೀರಶೈವ ಧರ್ನದಿಂದ ಸ್ವಧರ್ನಕ್ಕೆ 
ಹಿಂದಿರುಗಿದ ಕೆಲವು ಜನರ ದೃಷ್ಟಾಂತಗಳೊ ಇವೆ. ಇಂಥ ಸ್ವಧರ್ಮ 
ಪರಿತ್ಕಾಗಿಗಳನ್ನೂ ಸ್ವಪಕ್ಷಪರಿತ್ಕಾಗಿಗಳನ್ನೂ ನಿರ್ಲಕ್ಷಿಸಬೇಕೆಂದು ಬಸವಣ್ಣನ 
ವರು ತಮ್ಮ ಅನುಯಾಯಿಗಳಿಗ ಕರೆ ನೀಡಿದರು. 

ದೇವಾಲಯವೆಂಬುದು ಚೆನ್ನಾಗಿ ಸ್ಥಾಪಿತವಾದ ಧಾರ್ದಿಕ ಹಾಗೂ 
ಸಾಮಾಜಿಕ ಸಂಸ್ಥೆಯಾಗಿತ್ತು. ಅಲ್ಲದೆ. ಆರಾಧನಾ ಸ್ಥಳವಾಗಿ ಅದು 


ಬಸವಣ್ಣನವರು 49 


ಪಟ್ಟಣದ ಅಥವಾ ಗ್ರಾಮದ ನಾಭಿ ಕೇಂದ್ರವಾಗಿತ್ತು. ಹಳ್ಳಿಯ ಎಲ್ಲ 
ಚಟುವಟಿಕೆಗಳೂ ದೇವಾಲಯದ ಸುತ್ತಮುತ್ತಲೇ ನಡೆಯುತ್ತಿದ್ದುವು. 
ಪಾಶುಪತ ಶೈವ ಸಂನ್ಕಾಸಿಗಳು ತಮ್ಮ ತಮ್ಮ ದೇವಾಲಯ ಅಥವಾ 
ಮಠ ಗಳಲ್ಲಿಯೇ ಜೀವನ ಸಾಗಿಸುತ್ತಿದ್ದರೆಂದು ನಾವು ಈ ಹಿಂದೆಯೇ 
ನೋಡಿದ್ದೇವೆ. ಶೈವ ದೇವಾಲಯಗಳಲ್ಲಿ ಹೆಚ್ಚಿನವು ಪಾಶುಪತ ಶೈವಧರ್ದದ 
ಪ್ರಬಲ ನೆಲೆಗಳಾಗಿದ್ದುವು. ಶ್ರೀಮಂತರೂ ವಿಶೇಷಾಧಿಕಾರವುಳ್ಳವರೂ ಹಚ್ಚು 
ಹಣ ವೆಚ್ಚ ಮಾಡಿ ದೇವಾಲಯಗಳನ್ನು ನಿರ್ಮಿಸಿದರು. ದೇವಾಲಯದ 
ನಿರ್ಮಾಣವಾಗುತ್ತಲೇ ಜನರು ವಿವಿಧ ಉದ್ದೇಶಗಳಿಗಾಗಿ ದಾನಗಳನ್ನು 
ನೀಡಲು ಧಾವಿಸಿ ಬರುತ್ತಿದ್ದರು. ಉದಾಹರಣೆಗೆ ವರ್ಷದ ಎಲ್ಲ ದಿನಗಳ 
ಲ್ಲಿಯೂ ನಂದಾದೀಪವಿರಿಸುವ ವವಸ್ಥೆ ಮಾಡುವುದು, ದೇವಾಲಯದಲ್ಲಿ 
ನರ್ತಕಿಯರನ್ನು ಇರಿಸಿಕೊಳ್ಳಲು ವಿವಿಧ ಹಬ್ಬ ಹರಿದಿನಗಳನ್ನು ಆಚರಿಸಲು, 
ಅಲ್ಲಿ ನೆಲಸಿರುವ ಸಂನ್ಕಾಸಿಗಳ ಜೀವನ ನಿರ್ವಹಣೆಗೆ ಹಾಗೂ ಶೈಕ್ಪಣಿಕ 
ಚಟುವಬಕೆಗಳೇ ಮೊದಲಾದುವುಗಳಿಗಾಗಿ. ಇಂಥ ದಾನಗಳಿಗೆ ಸಂಬಂಧಿಸಿದ 
ವಿವರಗಳನ್ನು ದಾಖಲಿಸಿದ ಅನೇಕ ದಾನ ಶಾಸನಗಳಿವೆ. ದೇವಾಲಯದ 
ಆವರಣದೊಳಗೆ ಪ್ರವೇಶಿಸಲು ಅಸ್ಕಶ್ನರಿಗೆ ಅವಕಾಶ ನೀಡುತ್ತಿದ್ದಿಲ್ಲವೆಂದು 
ಹೇಳಬೇಕಾಗಿಲ್ಲ. 
ಬಸವಣ್ಣನವರ ದೃಷ್ಟಿಯಲ್ಲಿ  ದೇವಾಲಯವೆಂಬುದು ಶ್ರೀಮಂತರೂ 

ಮತಾಂಧರೂ ಆದ ವ್ಹಕ್ತಿಗಳ ಸಾಂಸ್ಥಿಕತೆಯನ್ನು ಪ್ರತಿನಿಧಿಸಿತ್ತು. ಯಾವನೇ 
ವೀರಶೈವ ದೇವಾಲಯವನ್ನು ಕಟ್ಟಿಸಬೇಕಾಗಿಲ್ಲವೆಂದೂ ಅಥವಾ 
ದೇವಾಲಯವನ್ನು ಪ್ರವೇಶಿಸಿ ಪರಮಾತ್ಮನ ಪೂಜಿ ಮಾಡಬೇಕಾಗಿಲ್ಲವೆಂದೂ 
ಅವರೂ ಅವರ ಸಂಗಡಿಗರೂ ಸ್ಪಷ್ಟವಾಗಿ ತಿಳಿಸಿದರು. ಪರಮಾತ್ಮನು ಇಷ್ಟ 
ಲಿಂಗದ ರೂಪದಲ್ಲಿ ಯಾವಾಗಲೂ ವ್ಹಕ್ತಿಯ ದೇಹದಲ್ಲಿಯೇ ಇರುತ್ತಾನೆ; 
ತನ್ನ ನಿಜ ರೂಪದಲ್ಲಿ ಭಕ್ತನ ಹೃದಯದಲ್ಲಿಯೇ ನೆಲಸಿರುತ್ತಾನೆ. 

ಉಳ್ಳವರು ಶಿವಾಲಯವ ಮಾಡುವರು; 

ನಾನೇನ ಮಾಡುವೆ? ಬಡವನಯ್ಕಾ, 

ಎನ್ನ ಕಾಲೇ ಕಂಭ, ದೇಹವೇ ದೇಗುಲ, 

ಶಿರ ಹೊನ್ನ ಕಳಸವಯ್ಕಾ,. 

ಕೂಡಲ ಸಂಗಮದೇವ, ಕೇಳಯ್ಯಾ! 

ಸ್ಥಾವೆರಕ್ಕಳಿವುಂಟು, ಜ೦ಗಮಕ್ಕಳಿವಿಲ್ಲಾ! 
“ದೇವಾಲಯವು ಸ್ಥಾವರವಾದ್ದರಿಂದ ಇದು ಜಡತೆಯನ್ನೂ ಅಳಿವನ್ನೂ 
ಸೂಚಿಸುತ್ತದೆ; ಆದರೆ ಜಂಗಮವೆಂಬ ದೇಹ ಚಲಿಸುವ ದೇವಾಲಯ. 
ಅದು ಚೈತನ್ನವನ್ನೂ ಬೆಳವಣಿಗೆಯನ್ನೂ ಸೂಚಿಸುತ್ತದೆ. ಆದ್ದರಿಂದ ನಿಮ್ದ 
ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳಿ'' ಎಂದಿದ್ದಾರೆ ಬಸವಣ್ಣನವರು. 


50 ಕ್ರಾಂತಿಕಾರಕ ಹಾಗೂ ಸುಧಾರಕ 


ಏಕೆ೦ದರೆ ಭಕ್ತನಿಗೆ ನಿಜವಾಗಿ ದೇವರ ಬಗೆಗೆ ಇರುವ ಪ್ರೇಮದ ಪರೀಕ್ಷೆ 
ಆಗುವುದು ಸಾರ್ವಜನಿಕವಾಗಿ ಅಲ್ಲ; ಬದಲಾಗಿ ಗೋಪ್ಕವಾಗಿ. ಅಲ್ಲಿ 
ದೇವರೊಂದಿಗೆ ಅವನೊಬ್ಬನೇ ಇರುತ್ತಾನೆ. 

ಆಚರಣೆಯಲ್ಲಿ ತರಲು ಕಷ್ಟವಾಗಿದ್ದರೂ ಇ೦ಥದೊ೦ದು ಚಳವಳಿ 
ಅಗತ್ಯವೆ೦ದು. ಬಸವಣ್ಣನವರು. ಭಾವಿಸಿದ್ದರು. ಏಕೆಂದರೆ ಅಸ್ಪಶ್ಯರಿಗೆ 
ದೇವಾಲಯ ಪ್ರವೇಶದ ಅವಕಾಶ ಮಾಡಿಕೊಡಲು ಸಂಪ್ರದಾಯಶೀಲರು 
ಸಿದ್ದರಾಗಿರಲಿಲ್ಲ... ದೇವಾಲಯಗಳನ್ನು ನಿರ್ಮಿಸಲು ಸಂಪನ್ಮೂಲಗಳಾಗಲಿ 
ಅಪೇಕ್ಸೆಯಾಗಲಿ ಅವರಿಗಿರಲಿಲ್ಲ. ಅವರ ಅನುಯಾಯಿಗಳು ಹಾಗೂ 
ಸಂಗಡಿಗರಲ್ಲಿ ಅನೇಕರು ಬಡವರಾಗಿದ್ದರೆಂಬುದನ್ನು ನಾವಿಲ್ಲಿ ನೆನಪಿಗೆ 
ತಂದುಕೊಳ್ಳಬೇಕು. ಆದ್ದರಿಂದ ದೇವಾಲಯಗಳನ್ನು ಬಹಿಷ್ಕರಿಸುವುದ 
ಲ್ಲದೆ, ಬೇರಾವ ಮಾರ್ಗವೂ ಬಸವಣ್ಣನವರಿಗೆ ಉಳಿದಿರಲಿಲ್ಲ. ದೇವಾಲಯ 
ಗಳನ್ನೇ ಭದ್ರ ನೆಲೆಯಾಗಿರಿಸಿಕೊಂಡ ಪಾಶುಪತ ಶೈವ ಧರ್ಮಕ್ಕೆ ಇದೊಂದು 
ಪೆಟ್ಟೂ ಆಗಿತ್ತು. 

ಅಲ್ಲದೆ ಸಂಚಾರ ಸೌಲಭ್ಯಗಳು ಸಾಕಹ್ಟಿಲ್ಲದ ಆ ದಿನಗಳಲ್ಲಿ ವಾರಾಣಸಿ 
ಮತ್ತು ರಾಮೇಶ್ವರಗಳ೦ತಹ ಸ್ಥಳಗಳಿಗೆ ಯಾತ್ರೆ ಹೋಗುವುದು ಅಪಾಯ 
ಕರವಾದ ಸಾಹೆಸವಾಗಿತ್ತು. ಸಾಮಾನವಾಗಿ ಪ್ರಯಾಣದ ಕಾಲದಲ್ಲಿ ನಷ್ಟ 
ಹಾಗೂ ಅಪಾಯಗಳ ಸಂಭವಗಳು ಇರುತ್ತಿದ್ದುವು. ತಾವು ಸುರಕ್ಷಿತವಾಗಿ 
ಮರಳಿ ಬರುವುದು ಅನಿಶ್ಚಿತವಾಗಿದ್ದುದರಿಂದ ಅಂಥ ಕ್ಷೇತ್ರಗಳಿಗೆ ಯಾತ್ರೆ 
ಹೊರಡುವ ಮುನ್ನವೇ ಜನರು ತಮ್ಮ ಉಯಿಲುಗಳನ್ನು ಬಿರೆದಿಡುತ್ತಿ 
ದ್ದರೆ೦ಬ ವಿಚಾರ ಶಾಸನಗಳಿಂದ ತಿಳಿಯುತ್ತದೆ. ಬಸವಣ್ಣನವರು ಮತ್ತು 
ಇತರರಿಗೆ ಕ್ಷೇತ್ರಯಾತ್ರೆ ಎಂಬುದು ಸಮಯ, ಹಣ ಹಾಗೂ ಶ್ರಮಗಳ 
ವೃಥಾ ವೈಯವಾಗಿ ಕಂಡು ಬಂತು. ವೀರಶೈವನ ದೇಹವೇ ಒಂದು 
ದೇವಾಲಯವಾದ್ದರಿಂದ ಅವನು ಯಾತ್ರೆಗಳನ್ನು ಕೈಗೊಳ್ಳಬೇಕಾದ ಅಗತ್ವ 
ಇಲ್ಲವೆ೦ದು ಬಸವಣ್ಣನವರು ಸಾರಿದರು. 

ಬಿಸವಣ್ಣನವರು ಮೂಢನಂಬಿಕೆಗಳನ್ನು ಕಡೆಗಣಿಸಿದರು. ಹಾಗೂ ಅವು 
ಗಳನ್ನು ಬಿಟ್ಟುಬಿಡುವಂತೆ ತಮ್ಮ ಅನುಯಾಯಿಗಳನ್ನು ಕೋರಿದರು. 
ಸ್ಪರ್ಶದಿಂದ ಮೈಲಿಗೆಯುಂಟಾಗುವುದೆಂಬ ಕಲ್ಪನೆಯನ್ನು ಅವರು 
ಅಪಹಾಸ್ಥ ಮಾಡಿದರು. ವಿವಿಧ ಸಮಾರಂಭಗಳನ್ನು ನಡೆಸಲು ಶುಭ 
ದಿನಗಳನ್ನು ನಿರ್ಧರಿಸಲು ವೀರಶೈವರು ಜ್ಯೊತಿಓಗಳೊಂದಿಗೆ ಸಮಾಲೋಚನೆ 
ನಡೆಸಬೇಕಾಗಿಲ್ಲವೆ೦ದು ಬಸವಣ್ಣನವರು ಹೇಳಿದರು; ದೇವರನ್ನು ಸ್ಲಿರಿಸುವ 
ದಿನವೇ ಶುಭದಿನವೆಂದರು. 

ಅಸ್ಪಶ್ಕರೆ೦ದೆನಿಸಿಕೊ೦ಂಡ ಹರಿಜನರ ಬಗ್ಗೆ ಬಸವಣ್ಣನವರಿಗೆ ಅಪಾರ ಪ್ರೇಮ 
ವಿತ್ತು. ಅವರನ್ನು ಹೊಲೆಯರೆಂದು ಕರೆಯುವುದನ್ನು ಬಸವಣ್ಣನವರು 


ಬಸವಣ್ಣನವರು 51 


ಅಲ್ಲಗಳೆದರು. ಗ್ರಾಮಗಳ ಹೊರಗೆ ತಮಗಾಗಿಯೇ ಪ್ರತ್ನೇಕವಾಗಿ ವಿತರಣೆ. 
ಮಾಡಲಾದ ಸ್ಥಳಗಳಲ್ಲಿ ಅಸ್ಪಶ್ಶರು ನೆಲೆಸಬೇಕಾಗಿತ್ತು. ಈ ಆಚರಣೆಯನ್ನು 
ಬಸವಣ್ಣನವರು ವಿರೋಧಿಸಿದರು. ಅವರಿ೦ದ ಗೌರವ ಪಡೆದಿದ್ದ೦ತಹ ಕೆಲವು 
ಶರಣರು ಹರಿಜನರಾಗಿದ್ದರು. ಅಲ್ಲದೆ ಸ್ವತಃ ಬಸವಣ್ಣನವರೇ ಎಲ್ಲರ ಗೌರವ 
ಪಡೆದ ಹರಿಜನರಿಂದ ಸುತ್ತುವರೆದಿದ್ದರು.  ಜಾತಿಸಮಸ್ಥೆಯ ಬಗ್ಗೆ 
ಬಸವಣ್ಣನವರು ಚಿಂತನೆ ಮಾಡಿದ್ದರು. ಜಾತಿ ಜಾತಿಗಳ ನಡುವಣ ಭಿನ್ನತೆಗೆ, 
ಒಂದು ಜಾತಿ ಮಾಡಲೇಬೇಕೆಂದು ನಿರ್ದಿಷ್ಟ ಪಡಿಸಲಾದ ವೃತ್ತಿಗೆ ಇರುವ 
ಗೌರವವೇ ಕಾರಣವೆಂಬ ತೀರ್ಮಾನಕ್ಕೇ ಬಸವಣ್ಣನವರು ಬಂದರು. 
ಉದಾಹರಣೆಗೆ, ವೇದಗಳ ಅಧ್ಯಯನ ಮಾಡಿದವನನ್ನು ಅವರು ಬ್ರಾಹ್ನಣ 
ನೆಂದು ಕರೆದರು. ಶೀಗೆ ಬಟ್ಟೆ ನೇಯುವವನನ್ನು ನೇಕಾರನೆಂದೂ, ಚಪ್ಪಲಿ 
ತಯಾರಿಸುವವನನ್ನು ಮೋಚಿಯೆ೦ದೂ ಅವರು ಕರೆದರು. ಇವರೆಲ್ಲರೂ ಸರಿ 
ಸಮಾನರು. ಬಸವಣ್ಣನವರ ನುಡಿಯನ್ನೇ ಉದ್ದರಿಸುವುದಾದರೆ "ಯಾವನೇ 
ವ್ಹಕ್ತಿಯೂ (ತನ್ನ ತಾಯಿಯ) ಕಿವಿಗಳಿಂದ ಹುಟ್ಟ ಬಂದಿಲ್ಲ. (ಕರ್ಣದಲ್ಲಿ 
ಜನಿಸಿದವರುಂಟೆ ಜಗದೊಳಗೆ ?) ಹಾಗಾದರೆ ಈ ಲೋಕದಲ್ಲಿ ಅಸ್ಚಶ್ಶರೇ 
ಇಲ್ಲವೇ? ಇದ್ದಾರೆ ಎನ್ನುತ್ತಾರೆ ಬಸವಣ್ಣನವರು. ಆದರೆ ಅಸ್ಪಶ್ಶ ಎಂಬ 
ಪದಕ್ಕೆ ಅವರು ನೀಡಿದ ವ್ಧಾಖ್ಠಿಯೇ ಬೇರೆಯಾಗಿತ್ತು. 

ಕೊಲುವನೇ ಮಾದಿಗ, ಹೊಲಸ ತಿಂಬವನೇ ಹೊಲೆಯ! 

ಕುಲವೇನೋ, ಅವಂದಿರ ಕುಲವೇನೋ? 

ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ 

ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. 
ತಮ್ಮ ಆಲೋಚನೆಗಳಿಗನುಸಾರವಾಗಿ ಬಸವಣ್ಣನವರು ನಡೆದರು ಹಾಗೂ 
ಅಂತೆಯೇ ನಡೆಯುವಂತೆ ಇತರರನ್ನು ಒತ್ತಾಯಪಡಿಸಿದರು. ತಾವು 
ಚನ್ನಯ್ಯನೆಂಬ ಹರಿಜನ ಭಕ್ತನ ಸೇವಕರ ಅನೌರಸ ಶಿಶುವೆಂದು ಘೋಷಿಸು 
ವಷ್ಟು ದೂರದವರೆಗೂ ಅವರು ಹೋದರು. ಕೆಳ ಜಾತಿಯಲ್ಲಿ ಜನಿಸಿದವ 
ನೊಬ್ಬ ಭಕ್ತನಾದರೆ. ಅವನನ್ನಷ್ಟೇ ತಾವು ಗೌರವಿಸುವುದಲ್ಲದೆ, ಅವನ ನಾಯಿ 
ಯನ್ನೂ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿ ಗೌರವ ನೀಡುವುದಾಗಿ 
ಅವರು ಹೇಳಿದರು. ಬಸವಣ್ಣನವರ ನಿಕಟ ಸಹಚರನಾದ ಕಕ್ಕಯ್ಯ ಹರಿಜನ 
ನಾಗಿದ್ದ. ಶಿವನಾಗಯ್ಕನ೦ತಹ ಇತರರೂ ಇದ್ದರು. ಇವರ ಕಥೆಗಳನ್ನು ಇಲ್ಲಿ 
ಉಲ್ಲೇಖಿಸುವುದು ಸಮ೦ಜಸವಾಗಿರುತ್ತದೆ. 

ಹರಿಜನರು ಕಲ್ಕಾಣನಗರದ ಹೊರವಲಯಗಳಲ್ಲಿ ನೆಲಸಿದ್ದರು. ಅವರಲ್ಲಿ 

ಅನೇಕರು ವೀರಶೈವರಾಗಿದ್ದರು. ಬಸವಣ್ಣನವರೂ ಇತರರೂ ಅವರ ಕೇರಿ 
ಯನ್ನು "ಹಿರಿಯ ಮಾಹೇಶ್ವರರ ಕೇರಿ'ಯೆಂದು! ಹೆಸರಿಸಿದ್ದರು ಮತ್ತು 
1."ಮಾಹೇಶ್ವರ' ಎಂಬ ಪದ ಶಿವನ ಭಕ್ತ' ಅಥವಾ 'ವೀರಶೈವ' ಎಂಬುದನ್ನು 


52 ಕ್ರಾಂತಿಕಾರಕ ಹಾಗೂ ಸುಧಾರಕ 


ಅಲ್ಲಿಗೆ ಆಗಾಗ ಭೇಟ ನೀಡವ ಅಭ್ಯಾಸವನ್ನಿಟ್ಟುಕೊ೦ಡಿದ್ದರು. ಒ೦ದು ದಿನ 
ಅವರು ಆ ಕೇರಿಯಲ್ಲಿ ಹೋಗುತ್ತಿದ್ದಾಗ ಯಾರೋ ಶಿವ ಸ್ತುತಿಯನ್ನು 
ಹಾಡುತ್ತಿದ್ದುದು ಅವರಿಗೆ ಕೇಳಿಸಿತು. ಆ ಬಗ್ಗೆ ವಿಚಾರಿಸಿದಾಗ, ಶಿವಗೀತೆ 
ಹಾಡುತ್ತಿದ್ದವನು ಜನ್ಮತಃ ಹರಿಜನನಾದ ಸ೦ಬೋಳಿ ನಾಗಿ ದೇವ ಅಥವಾ 
ಶಿವನಾಗಯ್ಯನೆ೦ದು ತಿಳಿದು ಬಂತು. ಶಿವನಾಗಯ್ಕ ಮೇಲ್ವರ್ಗದ ಜನರಿಗೆ 
ಗೌರವ ತೋರಿಸುತ್ತಿದ್ದಿಲ್ಲವೆಂಬ ದೂರೊ೦ದು ನಗರದಲ್ಲಿತ್ತು. ಅಲ್ಲದೆ 
ಅವನು “ದೂರ ಹೋಗಿ' (ಸ೦ಬೋಳಿ) ಎಂದು ಕೂಗುವುದನ್ನೂ ಬಿಟ್ಟು 
ಬಿಟ್ಟಿದ್ದ. ಅವನೊಬ್ಬ ಮಹಾಶಿವಭಕ್ತ. ಅವನ ಮನೆಗೆ ಬಸವಣ್ಣನವರು 
ಹೋದರು. ಅವನೊಂದಿಗೆ ದೇವರ ಪೂಜಿಯಲ್ಲೂ ಭಾಗವಶಿಸಿದರು. ಅವ 
ನೊಂದಿಗೆ ಊಟವನ್ನೂ ಮಾಡಿದರು. ಸಂಪ್ರದಾಯ ಶೀಲರಾದ ಜನರು 
ತಮ್ಜೊಬ್ಬ ಗುಪ್ತಚಾರನಿಂದ ಈ ವಿಚಾರ ತಿಳಿದುಕೊಂಡರು. ಮುಖ್ಯವಾಗಿ 
ಬ್ರಾಹ್ಮಣರು ಇಂಥ ಘಟನೆಯೊಂದು ನಿಜವಾಗಿ ಸಂಭವಿಸುವುದನ್ನೀ 
ಕಾಯುತ್ತಿದ್ದರು. ಅವರೊಂದು ತಂಡವಾಗಿ ಬಿಜ್ಜಳನಲ್ಲಿಗೆ ಹೋಗಿ, ಕೋಶಾ 
ಧ್ವಕ್ಷರಾದ ಬಸವಣ್ಣನವರು ಹರಿಜನನ ಮನೆಗೆ ಹೋಗಿ “ವರ್ಣಾಶ್ರಮಧರ್ಗ' 
ವನ್ನು ಉಲ್ಲಂಘಿಸಿದ್ದಾರೆ ಎಂದು ದೂರು ಹೇಳಿದರು. ಬಸವಣ್ಣನವರು 
ಮೈಲಿಗೆ ಹೊಂದಿರುವುದು ಮಾತ್ರವಲ್ಲದೆ, ಅವರು ರಾಜಾಸ್ವಾನವನ್ನೂ ಮಲಿನ 
ಗೊಳಿಸುತ್ತಿದ್ದಾರೆ ಎಂದೂ ಹೇಳಿದರು. ಬಸವಣ್ಣನವರನ್ನು ಬಿಜ್ಜಳ ಕರೆಸಿದ, 
ಹಾಗೂ ರಾಜ ಸಭಾಂಗಣಕ್ಕೆ ಬಂದು ಅದನ್ನು ಮಲಿನಗೊಳಿಸದಂತೆ ತೆರೆದ 
ಜಾಗವೊ೦ದರಲ್ಲಿ ಅವರನ್ನು ಕುಳ್ಳಿರಿಸುವ.. ಏರ್ಪಾಟು ಮಾಡಿದ. ಬಸವಣ್ಣ 
ನವರು ರಾಜನಲ್ಲಿಗೆ ಬಂದಾಗ, ಅಸ್ಪಶ್ಶನ ಮನೆಯನ್ನು ಪ್ರವೇಶಿಸಿದುದಕ್ಕಾಗಿ 
ಅವರಿಗೆ ಛೀಮಾರಿ ಹಾಕಲಾಯಿತು. ಬಸವಣ್ಣನವರು ಒಂದು ಪವಾಡ 
ಮಾಡಿ ವಾಸ್ತವದಲ್ಲಿ ಬ್ರಾಹ್ಮಣರೇ ಆತ್ಮ್ನಭ್ರಷ್ಟರಾಗಿದ್ದಾರೆ೦ದೂ ಶಿವನಾಗಯ್ಯ 
ನಲ್ಲವೆ೦ದೂ ಸಾಧಿಸಿದರೆಂದು ಕಥೆ ಮುಂದುವರಿಯುತ್ತದೆ. 

ಬಿಜ್ಜಳನು "ವರ್ಣ ಧರ್ನ'ವನ್ನು ಸ್ಟೀಕರಿಸಿದಂಥ ಸಾಂಪ್ರದಾಯಿಕ ಧರ್ಮಕ್ಕೆ 
ಸೇರಿದವನಾಗಿದ್ದ. ಎಲ್ಲ ಮಾನವರೂ ಸರಿಸಮಾನರೆಂಬ ಬಸವಣ್ಣನವರ 
ಸಿದ್ಧಾಂತ ಅವನಿಗೆ ಇಷ್ಟವಾಗಿರಲಿಲ್ಲ. ಆದರೆ ಬಸವಣ್ಣನವರ ಅನುಯಾಯಿ 
ಗಳು ಈ ಆದರ್ಶವನ್ನು ಸಂತೋಷದಿಂದ ಒಪ್ಪಿದ್ದರು; ಹಾಗೂ ಅದೇ ರೀತಿ 
ಬದುಕಲೂ ಪ್ರಾರಂಭಿಸಿದ್ದರು. ಉದಾಹರಣೆಗೆ, ಜಗತ್ತಿನಲ್ಲಿರುವುದು ಸಜ್ಜನರ 


ಸೂಚಿಸುತ್ತದೆ. ಬಸವಣ್ಣನವರು ಅಸ್ಪೃಶ್ಶರನ್ನು.. "ಮಹಾವೀರಶೈವ'ರೆಂದು 
ಹೆಸರಿಸಿದ್ದನ್ನು ಗಮನಿಸುವುದು ಇಲ್ಲಿ ಮುಖ್ಯ. ಇದನ್ನು ಹೋಲುವಂತೆ, 
ಅಸ್ಸಶ್ನರನ್ನು ರಾಮಾನುಜರು  "ತಿರುಕುಲ'ರೆಂದೂ ಗಾಂಧೀಜಿಯವರು 
"ಹರಿಜನ'ರೆಂದೂ ಕರೆದಿದ್ದಾರೆ. 


ಬಸವಣ್ಣನವರು 53 


ಜಾತಿ ಮತ್ತು ದುರ್ಜನರ ಜಾತಿ - ಇವೆರಡೇ ಎಂದು ತುರುಗಾಹಿಯಾಗಿದ್ದ 
ರಾಮಣ್ಣ ತನ್ನೊಂದು ವಚನದಲ್ಲಿ ಹೇಳಿದ್ದಾನೆ. ಅಸ್ಪಶ್ಕರು ನಗರ ಅಥವಾ 
ಗ್ರಾಮಗಳ ಹೊರಗಿರುವುದಿಲ್ಲ, ಅವುಗಳ ಒಳಗೇ ಇರುತ್ತಾರೆ ಎಂದು 
ತೋರಿಸಲು ಅಂಬಿಗರ ಚೌಡಯ್ಯ ಪ್ರಯತ್ನಿಸಿದ್ದಾನೆ. "ತನ್ನ ತಾಯಿ 
ಯನ್ನು ದೂಹಿಸುವ, ತನ್ನ ತಂದೆಯೊಡನೆ ಹೀನಾಯವಾಗಿ ವರ್ತಿಸುವ, 
ಇನ್ನೊಬ್ಬನ ಹೆಂಡತಿಯನ್ನು ಪ್ರೇಮಿಸುವ ಹಾಗೂ ರಸ್ತೆಗಳ ಮೇಲೆ 
ಮುಳ್ಳುಗಳನ್ನು ಎಸೆಯುವ ವೃಕ್ಷಿಯೇ ಅಸ್ಪಶ್ಠ'' ಎಂದು ಅವನು ವಾದಿ 
ಸಿದ್ದಾನೆ. ಅವನ ಅಭಿಪ್ರಾಯದಲ್ಲಿ “ಅಂತರಂಗದಲ್ಲಿ” ಅಸ್ಪಶ್ಯರಾದಂತಹ 
ಇವರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ; ಆದರೆ *ಬಾಹ್ಕದಲ್ಲಿ' 
ಅಸ್ಪಶ್ಥರೆನಿಸಿಕೊ೦ಡವರಿ೦ದ ಸಮಾಜಕ್ಕೆ ಪ್ರಯೋಜನಗಳಿವೆ. ಏಕೆಂದರೆ ಅವರೇ 
ಚಪ್ಪಲಿಗಳನ್ನೂ, ಹಗ್ಗಗಳನ್ನೂ ಚಾಟಗಳನ್ನೂ ದೋಣಿಗಳನ್ನೂ, ಸರಬರಾಜು 
ಮಾಡುವವರು". ಅಸ್ಪಶ್ಚ ಸಮಾಜದಿಂದ ಬಂದವರೊಡನೆ ವಿವಾಹ 
ಸಂಬಂಧ ಬೆಳೆಸುವಂತೆ ಉಚ್ಚ ಜಾತಿಗಳಿಗೆ ಸೇರಿದವೆರನ್ನು ಬಸವಣ್ಣನವರು 
ಪ್ರೋತ್ಸಾಹಿಸಿದುದನ್ನು ನಾವು ಅನಂತರ ಕಾಣುತ್ತೇವೆ. 

ಎಲ್ಲರೂ ಆಚರಿಸುವಂತೆ ಹಾಗೂ ಅನುಸರಿಸುವಂತೆ ಕೇಳಿಕೊಳ್ಳಲಾದ 
ಇನ್ನೊ೦ದು ನೀತಿಬೋಧೆಯೇ "ಕಾಯಕ'. ಈ ಶಬ್ದದ ಪದಶಃ ಅರ್ಥದಂತೆ, 
'ಕಾಯಕ'ವು ಕಾಯಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರವಾಗಿರಬಪುದು. 
ಅದು ದೈಹಿಕ ಶ್ರಮವಾಗಿರಬಹುದು ಅಥವಾ ವ್ಹಕ್ತಿ ಕೈಗೊಳ್ಳುವ ಯಾವುದಾ 
ದರೂ ವೃತ್ತಿಯಾಗಿರಬಪುದು. ಬಸವಣ್ಣನವರು ಹಾಗೂ ಇತರರ ಅಭಿಪ್ರಾಯ 
ದಲ್ಲಿ ಪ್ರತಿಯೊಬ್ಬನೂ ತನ್ನ ಆಯ್ಕೆಯ ಯಾವುದಾದರೂ ಒಂದು ವೃತ್ತಿ 
ಯನ್ನು ಕೈಗೊಂಡು ಅದನ್ನು ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋಗ 
ಬೇಕು. ಅಂದರೆ ಯಾವನೇ ವ್ನಕ್ತಿಯೂ ಸಮಾಜಕ್ಕೊಂದು ಹೂರೆಯಾಗಿರ 
ಬಾರದು. 

'ಕಾಯಕ'ವೊ೦ದನ್ನು ಕೈಗೊಂಡು ಕಷ್ಟಪಟ್ಟು ದುಡಿಯುವ ವ್ಯಕ್ತಿ 
ಅರ್ಪಿಸಿದುದನ್ನು - ಅದೆಷ್ಟೇ ಕ್ಷುಲ್ಲಕವಾಗಿರಲಿ - ದೇವರು ಸ್ವೀಕರಿಸುತ್ತಾನೆ 
ಎಂದಿದ್ದಾನೆ ನುಲಿಯಚಂದಯ್ಯ. ಯಾವುದೇ ಬಗೆಯ ಶೋಷಣೆಯನ್ನು 
ದೇವರು ಸಂಪೂರ್ಣವಾಗಿ ನಿರಾಕರಿಸುತ್ತಾನೆ. ಆದ್ದರಿಂದ ದೈಹಿಕವಾಗಿ ಹಾಗೂ 
ಮಾನಸಿಕವಾಗಿ ಕಷ್ಟಪಟ್ಟು ದುಡಿಯುವುದೇ ಕಾಯಕ. ಬಸವಣ್ಣನವರು 
ಬಿಜ್ಜಳನ ಕೈಕೆಳಗೆ ಭ೦ಡಾರಿಯಾಗಿ ಸೇವೆ ಸಲ್ಲಿಸಿದರು. ಆದ್ದರಿಂದ ಅದೇ 
ಅವರ ಕಾಯಕವಾಗಿತು. 

ಕಾಯಕವೆಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಸೂಚನೆಯೂ ಇದೆ. ವ್ಯಕ್ತಿ 
ಕೈಗೊಳ್ಳುವ ವೃತ್ತಿ ಅವನ ಧರ್ಮಾಚರಣೆಗೆ ಸಹಾಯಕವಾಗಬೇಕು; ಅದು 
ದೇವರನ್ನು ಅರಿಯುವ ಒಂದು ಸಾಧನವೂ ಆಗಬೇಕು. “ಮಾಡುವ 


೨4 ಕ್ರಾಂತಿಕಾರಕ ಹಾಗೂ ಸುಧಾರಕ 


ಮಾಟದಿ೦ದಲೆ.. ಬೇರೊ೦ದನರಿಯಬೇಕು'' ಎಂದಿದ್ದಾನೆ ಅಲ್ಲಮಪ್ರಭು. 
ಒಂದು ನಿರ್ದಿಷ್ಟ ವೃತ್ತಿಯನ್ನು ಕೈಗೊಂಡ ವ್ಹಕ್ತಿ ಅದನ್ನು ಪ್ರಾಮಾಣಿಕತೆ 
ಹಾಗೂ ನಿಷ್ಠೆಗಳಿ೦ದ ಮಾಡಬೇಕು; ತನ್ನ ಸಂಪಾದನೆಯ ಒಂದು ಭಾಗ 
ವನ್ನು ಜಂಗಮರಿಗೂ ("ಜ೦ಗಮ'ರೆ೦ದರೆ ವೀರಶೈವ ಧರ್ಮ ಪ್ರಸಾರಕರು. 
ಇವರನ್ನು ವೀರಶೈವ ಸಮಾಜ ಸಲಹಬೇಕೆಂದು ನಿರೀಕ್ಷಿಸಲಾಗಿತ್ತು.) 
ಬಡವರಿಗೂ ಹಂಚಬೇಕು. 
ಯಾವುದೇ ವೃತ್ತಿಯೂ ಇನ್ನೊಂದು ವೃತ್ತಿಗಿಂತ ಉಚ್ಚ ಅಥವಾ ನೀಚ 
ವಾಗಿರುವುದಿಲ್ಲ ಎಂಬಿ ಇನ್ನೊಂದು ಅರ್ಥಸೂಚನೆಯೂ ಕಾಯಕ ಎಂಬ 
ಶಬ್ದಕ್ಕಿದೆ. ಎಲ್ಲರ ಅ೦ತಸ್ತುಗಳೂ ಸಮನಾಗಿವೆ. ತಮ್ಮ ತಮ್ಮ ಕೆಲಸಗಳನ್ನು 
ಮಾಡುವ ಎಲ್ಲ ವ್ಹಕ್ತಿಗಳೂ ಗೌರವಾರ್ಹರು. ಬಸವಣ್ಣನವರ ಅನುಯಾಯಿ 
ಗಳು ಕೈಗೊಂಡ ವೃತ್ತಿಗಳ ಸ್ವಾರಸ್ಕಕರವಾದ ಪಟ್ಟಿಯೊಂದನ್ನು ಆ ಕಾಲದ 
ಸಾಹಿತ್ಯ. ನೀಡುತ್ತದೆ... ಮಾಚಯ್ಕ ಮಡಿವಾಳನಾಗಿದ್ದ; ಮೇಳಿಗೆಯ 
ಮಾರಯ್ಯ ಕಟ್ಟಿಗೆ ಮಾರುತ್ತಿದ್ದ; ಚೌಡಯ್ಯ ಅಂಬಿಗನಾಗಿದ್ದ; ಕೇತಯ್ಯ 
ಚಾಪೆ ಹಾಗೂ ಬುಟ್ಟಗಳನ್ನು ಹೆಣೆಯುವ ವೃತ್ತಿಯ ಮೇದರವನಾಗಿದ್ದ:; 
ಚಂದಯ್ಕ ಹಗ್ಗ ಹೊಸೆಯುವವನಾಗಿದ್ದ. ಹಳ್ಳಯ್ಯ ಪಾದರಕ್ಷೆ ಹೊಲಿ 
ಯುವ ಅಸ್ನ್ಪಶ್ಶನಾಗಿದ್ದ; ಸಂಗಣ್ಣ ವೈದ್ಯನಾಗಿದ್ದ. ರಾಮಣ್ಣ ದನಗಳನ್ನು 
ಕಾಯುವವನಾಗಿದ್ದ. ಬೇರೆ ಬೇರೆ ವೃತ್ತಿಗಳನ್ನು ಕೈಗೊಂಡ ಇತರರೂ 
ಇದ್ದರು. ಇವರೆಲ್ಲರೂ ಕಲ್ಕಾಣಕ್ಕೆ ಬಂದು ಬಸವಣ್ಣನವರ ಬೋಧನೆಗಳಿಂದ 
ಸ್ಫೂರ್ತಿ ಪಡೆದರು. ಇವರಲ್ಲಿ ಹೆಚ್ಚಿನವರು ಬಡವರಾಗಿದ್ದರು. ಆದರೂ 
ಧಾರ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ 
ವ್ಹಕ್ತಪಡಿಸಿದರು. 
ಬಸವಣ್ಣನವರು. ಬರಿಯ ಅಧಿಕಾರಿಯಾಗಿದ್ದರು. ಸಮಾಜದ ಮೇಲೆ 

ನಿಯಮಗಳನ್ನು ಹೇರುವ ಹಾಗೂ ಜನರು ಪ್ರಜಾಸತ್ತಾತ್ಮಕ ಜೀವನದಲ್ಲಿ 
ಪ್ರವೇಶಿಸುವಂತೆ ಮಾಡುವೆ ಅಧಿಕಾರ ಅವರಿಗಿರಲಿಲ್ಲ. ಆದರೂ ತಮ್ಮ 
ಅನುಯಾಯಿಗಳು ತಮ್ಮನ್ನು ಅರ್ಥಮಾಡಿಕೊಳ್ಳುವಂತೆ ಅವರು ಮಾಡಿ 
ದರು. ಹಾಗೂ ಅಂಥ ಬದುಕು ಸಾಗಿಸುವಂತೆ ಬೋಧಿಸಿದರು. ಅಲ್ಲದೆ 
ಸಂಪತ್ತಿನ ಮೋಹವನ್ನು ಪುಟ್ಟಸಿಕೊಳ್ಳದಂತೆ ತಮ್ಮ್‌ ಅನುಯಾಯಿಗಳಿಗೆ. 
ಅವರು ಉಪದೇಶ ಮಾಡಿದರು. ಬಡವರನ್ನು ಪ್ರೀತಿಸುವಂತೆ, ಅವರ ಸೇವೆ 
ಮಾಡುವಂತೆ, ಕೇಳಿಕೊಂಡರು. ಶ್ರೀಮಂತರು ಹಾಗೂ ಅವರ ಪ್ರತಿಷ್ಠೆ- 
ಪೊಳ್ಳುತನಗಳ ಬಗ್ಗೆ ಅವರಿಗೆ ತೀವ್ರ ಜುಗುಪ್ಸೆಯಿತ್ತು. 

ಹಾವು ತಿಂದವರ ನುಡಿಸಬಪುದು: 

ಗರಹೊಡೆದವರ ನುಡಿಸಬಹುದು; 

ಸಿರಿಗರ ಹೊಡೆದವರ ನುಡಿಸಲು ಬಾರದು, ನೋಡಯ್ಯಾ! 


ಬಸವಣ್ಣನವರು 55 


ಬಡತನವೆಂಬ ಮಂತ್ರವಾದಿ ಹೊಗಲು 
ಒಡನೆ ನುಡಿವರು, ಕೂಡಲ ಸಂಗಮದೇವಾ. 

ಬಡತನವೆಂಬ ಹೆಸರಿನ ಮಾಂತ್ರಿಕ ಬಂದ ತತ್‌ಕ್ಷಣ (ಶ್ರೀಮಂತರು 
ತಮ್ಮ ಮೌನವನ್ನು ಮುರಿಯುವರು ಎಂಬ ಕಲ್ಪನೆ ಸುಂದರವೂ 
ಸ್ಟೋಪಜ್ಜವೂ ಆಗಿದೆ. ಶ್ರೀಮಂತರು ನ್ಕಾಯವಿರುದ್ದವಾದ ಮಾರ್ಗಗಳಿಂದ 
ತಮ್ಮ ಸಂಪತ್ತನ್ನು ಶೇಖರಿಸಿದರೆಂಬುದನ್ನು ಬಸವಣ್ಣನವರು ಮನಗಂಡಿ 
ದ್ದರು. ಆದ್ದರಿಂದಲೇ ಅವರ ಸಂಪತ್ತಿನ ಬಹುಭಾಗ ಪ್ರಾಯಶ್ಚಿತ್ತ ಹಾಗೂ 
ಸಿಮಾರಂಭಗಳಿಗಾಗಿ ವ್ಯಯವಾಗುತ್ತಿತ್ತ. ಮತ್ತು ಅದು ಅಗತ್ಥವುಳ್ಳವರ 
ಸಲುವಾಗಿ ವೈಯವಾಗುತ್ತಿರಲಿಲ್ಲ. ನಾಯಿಯ ಹಾಲು ನಾಯಿಯ ಮರಿ 
ಗಳಿಗೆ ಮಾತ್ರ ಆಹಾರವಾಗುತ್ತದೆ; ಸಿಹಿ ತಿಂಡಿಗಳ ತಯಾರಿಗೆ ಅದು ತಕ್ಕು 
ದಾಗಿರುವುದಿಲ್ಲವೆಂದು ಬಸವಣ್ಣನವರು ಈ ಕಾರಣದಿಂದಲೇ ಅಣಕದ 
ಮಾತನ್ನಾಡಿದ್ದಾರೆ. ಆದ್ದರಿಂದಲೇ  ನ್ಮಾಯಯುಕ್ಷವಲ್ಲದ ಮಾರ್ಗದಿಂದ 
ಶೇಖರಿಸಿದ ಸಂಪತ್ತನ್ನು ಹೇಯವಾಗಿ ಕಾಣಬೇಕೆಂದು ಅವರು ಸೂಚಿಸಿ 
ದರು. ಅವರ ಅಭಿಪ್ರಾಯದಂತೆ ಹಣವೇ ಎಲ್ಲ ಕೆಡುಕುಗಳಿಗೂ ಮೂಲ 
ವಾಗಿತ್ತು. (ಶ್ರೀಮ೦ತರು ತಮ್ಮ ಸಂಪತ್ತಿನ ಬಗ್ಗೆಯೇ ಯಾವಾಗಲೂ 
ಆಲೋಚಿಸುತ್ತಿರುವುದರಿ೦ದ, ಅವರಿಗೆ. ದೇವರ ಬಗ್ಗೆ ಚಿಂತಿಸಲು ಹೆಚ್ಚು 
ಬಿಡುವಿರುವುದಿಲ್ಲ. ತನ್ನ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ದೇವಾಲಯ 
ದೊಳಗೆ ಪ್ರವೇಶಿಸುವಂತಹ ಭಕ್ತನಿಗೆ ಅವರನ್ನು ಬಸವಣ್ಣನವರು ಹೋಲಿಸಿ 
ದ್ದಾರೆ. ಅವನು ದೇವರೆದುರು ನಿಂತಿರುತ್ತಾನೆ; ಸಂದೇಹವಿಲ್ಲ. ಆದರೆ 
ಅವನು ತನ್ನ ಪಾದರಕ್ಷೆಗಳ ಸುರಕ್ಷಿತತೆಯ ಬಗೆಗಷ್ಟೇ ಚಿಂತಿಸುತ್ತಿರುತಾನೆ. 
ದೇವರ ಬಗ್ಗೆ ಅವನೆಂದೂ ಚಿಂತಿಸುವುದೇ ಇಲ್ಲ. ಆದ್ದರಿಂದಲೇ ಹಣದ 
ಬಗ್ಗೆ ಪುಚ್ಚರಾಗಬಾರದೆ೦ಂದು ಬಸವಣ್ಣನವರು ತಮ್ಮ ಅನುಯಾಯಿಗಳಿಗೆ 
ಎಚ್ಚರಿಕೆ ನೀಡಿದರು. ದೇವರ ಬಗ್ಗೆ ಶ್ರೀಮಂತರಿಗಿರುವ ಪ್ರೇಮ ಕೇವಲ 
ತೋರಿಕೆಯದು ಹಾಗೂ ಸೋಗಿನದು. 

ಆದರೆ ಬಡವರ ರೀತಿಯೇ ಬೇರೆ. “ಮನೆ ನೋಡಾ, ಬಡವರು; 
ಮನನೋಡಾ, ಘನ'' ಎಂದು ಬಸವಣ್ಣನವರು ಹೇಳಿದ್ದಾರೆ. ಬಡವನಾದ ಭಕ್ಷ 
ನೊಂದಿಗೆ ಹೀನಾಯವಾಗಿ ವರ್ತಿಸದಂತೆ ತಮ್ಮೆ ಅನುಯಾಯಿಗಳಿಗೆ 
ಬಸವಣ್ಣನವರು ಆದೇಶ ನೀಡಿದ್ದಾರೆ. ಅವರನ್ನು ಮನೆಗೆ ಆಹ್ವಾನಿಸಿ, 
ಆದರಾತಿಥ್ಯ ಮಾಡುವಂತೆ ಕೇಳಿಕೊಂಡಿದ್ದಾರೆ. 

ಬಸವಣ್ಣನವರು ತಮ್ಮಲ್ಲಿದ್ದುದೆಲ್ಲವನ್ನೂ ಧಾರ್ಮಿಕ ಉದ್ದೇಶಗಳಿಗಾಗಿ 
ಉದಾರವಾಗಿ ದಾನಮಾಡಿದರು. ತಮಗೆ (ಶ್ರೀಮಂತಿಕೆಯನ್ನು ಅನುಗೃಹಿ 
ಸುವಂತೆ ಬಸವಣ್ಣನವರು. ದೇವರನ್ನು ಪ್ರಾರ್ಥಿಸಿದರು. ಆಗತ್ಯವುಳ್ಳವರಿಗೆ 
ತಮ್ಮಲ್ಲಿರುವುದನ್ನು ಯಾವಾಗಲೂ ಹಂಚುತ್ತಿರಲು ಹಾಗೂ ತಾವೆ ಸದಾ 


೨೦ ಕ್ರಾಂತಿಕಾರಕ ಹಾಗೂ ಸುಧಾರಕ 


ಬಡವರಾಗಿಯೇ ಇರಲು ಸಾಧ್ಯವಾಗಬೇಕೆ೦ಂಬುದೇ ಅವರ ಈ ಪ್ರಾರ್ಥನೆಯ 
ಉದ್ದೇಶವಾಗಿತ್ತು. 


ಒಡೆದೋಡು ಎನ್ನ ಮನೆಯಲ್ಲಿಲ್ಲದಂತೆ ಮಾಡಯ್ಯಾ, 

ಕೊಡು ದೇವ, ಎನ್ನ ಕೈಯಲ್ಲೊಂದು ಕರಿಕೆಯ; 

"ಮೃಡ ದೇವಾ ಶರಣೆ'೦ದು ಭಿಕ್ಷಕ್ಕೆ ಹೋದರೆ, ಅಲ್ಲಿ, 

“ನಡೆ ದೇವಾ' ಎಂದೆನಿಸು, ಕೂಡಲ ಸಂಗಮದೇವಾ! 

ಬಸವಣ್ಣನವರು ಬಡವರ ಪರ ಹೋರಾಡುವೆವರಾಗಿದ್ದರು. ಬಡತನ 
ವೆಂಬುದು ಪಾಪವಲ್ಲವೆಂದೂ ಬಡವನು ಕೀಳರಿಮೆಯಿಂದ ನರಳಬಾರ 
ದೆಂ ದೂ ಅವರು ತಿಳಿಸಿದರು. ಅವರು ಜನರಲ್ಲಿ ಆತ್ಮಗೌರವದ ಭಾವನೆ 
ಯನ್ನು ಬಿತ್ತಿದರು. ಅತಿ ದರಿದ್ರರ ಮನೆಗಳಿಗೂ ಹೋಗಿ ಆ ಜನರೊಂದಿಗೆ 
ಬೆರೆತರು; ಅವರೊಂದಿಗೆ ಊಟ ಮಾಡಲೂ ಅವರು ಹಿಂಜರಿಯಲಿಲ್ಲ. 
ಬಿಡವರ ಸೇವಕನಂತೆ ವರ್ತಿಸಿದರು. ಜನರು ಯಾವುದಾದರೂ ವೃತ್ತಿಯನ್ನು 
ಕೈಗೊಂಡು ಕಷ್ಟಪಟ್ಟು ದುಡಿದು ಸಂತೋಷವಾಗಿರಬೇಕೆಂದು ಅಪೇಕ್ಟಿಸಿ 
ದರು. ಈ ದೃಷ್ಟಿಕೋನದಿಂದ ನೋಡುವಾಗ, ಬಸವಣ್ಣನವರದು ಸಮಾಜ 
ವಾದಿಯ ಮನೋಭಾವವಾಗಿದ್ದಿತೆ೦ದು ನಾನು ನಿಸ್ಸಂದೇಹವಾಗಿ ಹೇಳೆ 
ಬಪುದು. 
ಸಾಮಾನವಾಗಿ ಪುರುಷರಿಗಿರುವಂತಹ ಸೌಲಭ್ಯಗಳು ಹಾಗೂ ಹಕ್ಕುಗಳಲ್ಲಿ 

ಕೆಲವು ಸ್ತ್ರೀಯರಿಗೆ ಇದ್ದಿರಲಿಲ್ಲವೆಂದು ನಾವೆ ಮೊದಲನೆಯ ಅಧ್ಯಾಯ 
ದಲ್ಲಿಯೆ ನೋಡಿದ್ದೇವೆ. ಸಾಮಾಜಿಕವಾಗಿ ಸ್ತ್ರೀಯರು ಪುರುಷರಿಗಿಂತ 
ಕೆಳಗಿನವರೆಂದು ಭಾವಿಸಲಾಗಿತ್ತು. ಅವರ ಚಟುವಟಿಕೆಗಳೆಲ್ಲ ಮನೆಗೇ 
ಸೀಮಿತವಾಗಿದ್ದುವು. ಅಂಥದೊಂದು ಸನ್ನಿವೇಶದಲ್ಲಿ ಬಸವಣ್ಣನವರೂ ಅವರ 
ಸ೦ಗಡಿಗರೂ, ಸ್ತೀಯರ ಬಗೆಗಿರುವ ಅನ್ಕಾಯದ ವಿರುದ್ಧ ಪ್ರತಿಭಟಿಸಿ 
ದರು. ನ್ನಾಯವಾಗಿ ದೊರಕಬೇಕಾದಂತಹ ಸ್ವಾತಂತ್ರದ ಅವಕಾಶವನ್ನು 
ಅವರಿಗೆ ಕಲ್ಪಿಸಿಕೊಡಬೇಕೆಂದು ಘೋಷಿಸಿದರು. ಉದಾಹರಣೆಗೆ, ಉತ್ತಮ 
ಶಿಕ್ಷಣ ಪಡೆಯುವ ಹಕ್ಕು, ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವೃಕ್ಷ 
ಪಡಿಸುವ ಹಕ್ಕು; ಸಾರ್ವಜನಿಕ ಚರ್ಚೆಗಳಲ್ಲಿ ಭಾಗವಹಿಸುವೆ ಹಕ್ಕು ಹಾಗೂ 
ಎಲ್ಲಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಆಚರಣೆಗಳನ್ನು ಕೈಗೊಳ್ಳುವ ಹಕ್ಕು. 
ಸ್ತೀಯೆಂದರೆ  ಮಾಯೆಯೆಂದು ಭಾವಿಸಲಾಗಿತ್ತು. ಇದೇ ಕಾರಣದಿಂದ 
ಅವಳನ್ನು ಎಲ್ಲ ಕೆಡುಕುಗಳ ಮೂಲವೆಂದು ತಿಳಿಯಲಾಗಿತ್ತು. ಸ್ತ್ರೀಗೆ 
ಇಂಥ ಯಾವುದೇ ಕಳಂಕವನ್ನೂ ಹಚ್ಚುವುದನ್ನು ಬಸಷಣ್ಣನವರು ಸಹಿಸ 
ಲಿಲ್ಲ. ಹನ್ನೊಂದನೆಯ ಶತಮಾನದ ಶಿವಶರಣನಾದ ದೇವರದಾಸಿಮಯ್ಯನು, 
ಸ್ತ್ರೀಯರೊಂದಿಗೆ ಗೌರವದಿಂದ ವೈವಹರಿಸುವುದರ ಪರವಾಗಿ ತನ್ನ ಧ್ವನಿ 


ಬಸವಣ್ಣನವರು 91 


ಯನ್ನೆತ್ತಿದ್ದಾನೆ. ಅವನೆ೦ದಂತೆ, 
ಮೊಲೆ ಮೂಡಿ ಬಂದರೆ ಹೆಣ್ಣೆ೦ಬರು; 
ಗಡ್ಡಮೀಸೆ ಬಂದರೆ ಗಂಡೆಂಬರು; 
ನಡುವೆ ಸುಳಿವಾತ್ಮನು ಗಂಡೂ ಅಲ್ಲ; 
ಅರ್ಲಿ; 

ಈ ಶರಣನು ಸ್ತಿ ಪುರುಷರನ್ನು ಬೆ೦ಕಿಯನ್ನುಂಟು ಮಾಡಲು 
ಒಂದರ ಮೇಲೊಂದನ್ನಿಟ್ಟ ಎರಡು ಕಡ್ಡಿಗಳಿಗೆ ಹೋಲಿಸಿದ್ದಾನೆ. ತಾನು 
ಇಷ್ಟಪಡುವ೦ತಹ ಹುಡುಗಿಯನ್ನು ಹುಡುಕುತ್ತಾ ಇವನು ಹೋದನೆಂದೂ 
ಕೊನೆಯಲ್ಲಿ ಅ೦ಥವಳೊಬ್ಬಳು ಅವನಿಗೆ ದೊರಕಿದಳೆಂದೂ ನಮಗೆ ತಿಳಿದಿದೆ. 
ಸಾಮರಸ್ಕ ಹಾಗೂ ಪರಸ್ಪರ ಅರಿವಿನ ಜೀವನ ನಡೆಸುವ ದಂಪತಿಗಳ ಭಕಿ 
ಶಿವನಿಗೆ ಪ್ರಿಯವಾಗಿರುತ್ತದೆಂದು ಇವನು ಹೇಳಿದ್ದಾನೆ. 

ಬಸವಣ್ಣನವರೂ ಮತ್ತಿತರ ಶರಣರೂ ದೇವರ ದಾಸಿಮಯ್ಯ್ಕನಿಂದಲೇ ಈ 
ವಿಚಾರವನ್ನು ಕಲಿತರು. ಸ್ತ್ರೀಯರನ್ನು ದಾಸ್ಕದಿಂದ ವಿಮೋಚನೆಗೊಳಿಸುವು 
ದನ್ನು ತಮ್ಮ ಕ್ರಾಂತಿಯ ಧ್ಯೇಯ ಮಂತ್ರಗಳಲ್ಲಿ ಒಂದನ್ನಾಗಿ ಅವರು 
ಮಾಡಿಕೊಂಡರು. ಹೆಣ್ಣು ಮಾಯೆಯಲ್ಲವೆಂದೂ ಅವಳು ದೈವೀ ಸ್ವರೂಪ 
ಳಂದೂ ಬಸವಣ್ಣನವರ ಸಂಗಡಿಗನಾಗಿದ್ದ ಸಿದ್ದರಾಮ ಹೇಳಿದ್ದಾನೆ. 
ಇನ್ನೊಬ್ಬ ಸಂಗಡಿಗನಾಗಿದ್ದ ಅಲ್ಲಮಪ್ರಭು ಮಾಯೆಯೆಂಬ ಶಬ್ದಕ್ಕೆ ಹೊಸ 
ವ್ಯಾಖ್ನಿಯೊ೦ದನ್ನು ನೀಡಿದ್ದಾನೆ. ಅವನ ಅಭಿಪ್ರಾಯದಲ್ಲಿ, ಹೆಣ್ಣು, ಮಣ್ಣು 
ಅಥವಾ ತೂನ್ನು ಯಾವುದೂ ಮಾಯೆಯಲ್ಲ; “ಮನದ ಮುಂದಣ 
ಆಸೆಯೇ ಮಾಯೆ'. ಮಾಯೆಯೆಂದರೆ, ವಸ್ತುಗಳನ್ನು ಪಡೆದು ಅವು 
ಗಳನ್ನು ಭೋಗಿಸಬೇಕೆ೦ಂಬ ಇಚ್ಛೆಯಲ್ಲದೆ ಬೇರೇನೂ ಅಲ್ಲ. ಸ್ತ್ರೀಪುರುಷರು 
ಎರಡು ಕಣ್ಣುಗಳಂತೆ; ಒಂದು ಕಣ್ಣು ಇನ್ನೊಂದಕ್ಕಿಂತ ಶ್ರೇಷ್ಠವೆಂದೂ' 
ವಾದಿಸುವಂತಿಲ್ಲವೆಂದೂ ಅಲ್ಲಮಪ್ರಭು ತನ್ನ ಇನ್ನೊಂದು ವಚನದಲ್ಲಿ 
ಹೇಳಿದ್ದಾನೆ. 

ವೀರಶೈವ ಧರ್ಮ ಬ್ರಹ್ಮಚರ್ಯಕ್ಕೆ ಅತ್ಯಂತ ಮಹತ್ವವನ್ನೇನೂ ನೀಡಿಲ್ಲ. 
ಅಥವಾ ಅದು ವಿವಾಹವನ್ನು ಖಂಡಿಸಿಯೂ ಇಲ್ಲ. ಅಲ್ಲಮ ಹಾಗೂ 
ಸಿದ್ದರಾಮರಂತಹ ಕೆಲವು ವೀರಶೈವ ಮುಖಂಡರು ಬ್ರಹ್ನಚಾರಿಗಳಾಗಿದ್ದ 
ರೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಇಂಥ ಬ್ರಹ್ಮಚಾರಿಗಳ ಸಂಖ್ಯೆ ಕಡಿಮೆ 
ಯಾಗಿತ್ತು. ಸ್ವತಃ ಬಸವಣ್ಣನವರಂತಹ ಇತರ ವಿವಾಹಿತ ವ್ನಕ್ತಿಗಳ 
ಸಂಖ್ಕೆಯೇ ಹೆಚ್ಚು. ವಾಸ್ತವವಾಗಿ ಬಸವಣ್ಣನವರಿಗೇ ಒಬ್ಬಳ ಬದಲಾಗಿ 
ಇಬ್ಬರು ಹ೦ಡತಿಯರಿದ್ದರು. 

ವಿವಿಧ ವೃತ್ತಿಗಳನ್ನು ಕೈಗೊಂಡು ತಮ್ಮ ಕುಟಂಬಕ್ಕಾಗಿ ಸಂಪಾದಿಸುವಂತೆ 
ಸ್ತ್ರೀಯರಿಗೆ. ಉತ್ತೇಜನ ನೀಡಲಾಯಿತು. ಪುರುಷರಂತೆ ಆಧ್ಯಾತ್ಮಿಕ 


58 ಕ್ರಾಂತಿಕಾರಕ ಹಾಗೂ ಸುಧಾರಕ 


ಆಚರಣೆಗಳಲ್ಲಿ ಭಾಗವಶಿಸುವಂತೆಯೂ ಅವರಿಗೆ ಪ್ರೋತ್ಸಾಹ ನೀಡಲಾ 
ಯಿತು. ಹಾಡುಗಳು ಮತ್ತು ಕಾವೈದ ಮೂಲಕ ತಮ್ಮನ್ನು ಅಭಿವ್ದಕ್ತಿ 
ಗೊಳಿಸಿಕೊಳ್ಳಲು ಕೂಡ ಸ್ತ್ರೀಯರಿಗೆ ಪ್ರಚೋದನೆ ದೊರೆಯಿತು. ಇವೆಲ್ಲದರ 
ಫಲಿತಾಂಶವಾಗಿ ಆ ಶತಮಾನದ ಅನುಭವಿ ಶರಣರಲ್ಲಿ, ವಚನಗಳನ್ನು 
ರಚಿಸಿದ ಕನಿಷ್ಠ ಮೂವತ್ತೆರಡು ಮಂದಿ ಸ್ತ್ರೀಯರನ್ನಾದರೂ ನಾವು ಕಾಣು 
ತ್ತೇವೆ. ಬಸವಣ್ಣನವರ ಪತ್ನಿಯರಾದ ನೀಲಲೋಚನೆ ಮತ್ತು ಗಂಗಾಂಬಿಕೆ 
ಇವರಿಬ್ಬರೂ ವಚನಗಳನ್ನು ರಚಿಸಿದ್ದಾರೆ... ಬಸವಣ್ಣನವರ ಅಕ್ಕನಾದ 
ಅಕ್ಕನಾಗಮ್ಮ ಅಥವಾ ನಾಗಲಾಂಬೆ ಕೂಡ ವಚನಗಳನ್ನು ರಚಿಸಿದ್ದಾಳೆ. ಹಗ್ಗ 
ಹೂಸೆಯುವ ಅಮೃವ್ಟೆ, ಒಬ್ಬಟ್ಟನ ಪಿಟ್ಟವ್ವೆ, ಕೊಟ್ಟಣದ ಸೋಮವ್ವೆಯರೂ 
ವಚನ ರಚನೆ ಮಾಡಿದ್ದಾರೆ. ಮುಂಜಾವಿನ ಮುನ್ನ ಪ್ರತಿ ಮನೆಗೂ ಭೇಟ 
ನೀಡಿ, ಮನೆಯಲ್ಲಿರುವವರನ್ನು ದಿನಾರಂಭದ ಧ್ಯಾನಕ್ಕಾಗಿ ಎಚ್ಚರಿಸು 
ವಂತಹ ಬೇರೆಬೇರೆ ವೃತ್ತಿಗಳನ್ನು ಕೈಗೊಂಡ ಇತರ ಸ್ತ್ರೀಯರೂ ಇದ್ದರು. 
ಕೆಲವರು ಸಾರ್ವಜನಿಕ ಸಭೆಗಳಲ್ಲಿ ವಚನಗಳನ್ನು ಹಾಡುವುದನ್ನೇ ಕಾಯಕ 
ವನ್ನಾಗಿ ಮಾಡಿಕೊಂಡಿದ್ದರು. ಅತ್ಕ೦ತ ಸುಂದರವಾದ, ಸಾಹಿತ್ತಿಕ ಮೌಲ್ಯ 
ದಿಂದ ಕೂಡಿದ ವಚನಗಳು, ಅಕ್ಕಮಹಾದೇವಿ, ರಾಣಿ ಮಹಾದೇವಿ, 
ಮುಕ್ತಾಯಕ್ಕ ಹಾಗೂ ಲಕ್ಕಮ್ಮ -ಇವರಿಂದ ರಚಿತವಾಗಿವೆ. ಇವರೆಲ್ಲ 
ಆಧ್ಯಾತ್ಮಿಕ ಔನ್ನತ್ಯವನ್ನೇರಿದ ಮಹಾನುಭಾವಿಗಳಾಗಿದ್ದರು. ಇಲ್ಲಿ ಉಲ್ಲೇಖಿಸ 
ಲಾದ ಹಾಗೂ ಮುಂದೆ ವಿವರಿಸಲಾಗುವ, ಈ ಸ್ತ್ರೀಯರ ಜೀವನಕ್ಕೆ 
ಸಂಬಂಧಿಸಿದ ಕಥಾನಕಗಳು, ಸಂದರ್ಭ ದೊರೆತಾಗಲೆಲ್ಲ ಸಮಾಜದ 
ವಿರುದ್ಧ ಎದ್ದು ನಿಲ್ಲಲು ಇವರಿಗೆ ಹೀಗೆ ಪ್ರಚೋದನೆ ದೊರೆಯಿತು 
ಎಂಬುದನ್ನು ತೋರಿಸುತ್ತವೆ. ಯಾವನೇ 'ಭವಿ'ಯನ್ನು ಮದುವೆಯಾಗು 
ವುದಿಲ್ಲವೆ೦ದು ಅಕ್ಕಮಹಾದೇವಿ ನಿರ್ಧರಿಸಿದ್ದಳು. ಅವಳು ಬಾಲ್ಕದಲ್ಲಿಯೇ 
ದೇವರನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡದ್ದೇ ಇದಕ್ಕೆ ಕಾರಣ. 
ಆದರೆ ಬಲವಂತಕ್ಕೊಳೆಪಟ್ಟು ಅವಳು ರಾಜನೊಬ್ಬನ ಕೈಹಿಡಿಯಬೇಕಾಗಿ 
ಬಂತು. ಅವನೊಂದಿಗೆ ಬಾಳುವುದು ಹಾಗೂ ಅದೇ ಕಾಲದಲ್ಲಿ ದೇವರನ್ನೂ 
ಪ್ರೀತಿಸುವುದು ಅವಳಿಗೆ ಕಷ್ಟವಾಗಿ ಕಂಡು ಬಂತು. ಅವಳು ಪತಿಯಿಂದ 
ವಿಚ್ಛೇದನ ಪಡೆದು ಅರಮನೆಯನ್ನು ತೊರೆದು ಬರುವಷ್ಟು ಧೈರ್ಯ 
ತೋರಿಸಿದಳು. ಅನೆಂತರ ಅನುಭಾವೀ ಶಿವಶರಣೆಯಾಗಿ ಒಂದೆಡೆಯಿಂದ 
ಇನ್ನೊಂದೆಡೆಗೆ ಸಂಚರಿಸುತ್ತ ಜೀವನ ಸಾಗಿಸತೊಡಗಿದಳು. ತಮ್ಮ ಪತಿಯ 
ರೊಂದಿಗೆ ಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿದ್ದ ಅನೇಕ ಸ್ತ್ರೀಯರ 
ಕಥೆಗಳನ್ನು ನಾವು ಓದಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಅವರು ಧಾರ್ಲಿಕ 
ವಿಚಾರಗಳಿಗೆ ಸಬಂಧಿಸಿದಂತೆ ಗಂಡಂದಿರಿಗೆ ಸಲಹಿ ನೀಡಿದ್ದೂ ಉಂಟು. 
ಅವೆರಲ್ಲನೇಕರು ಸುಶಿಕ್ಸಿತರಾಗಿದ್ದರು ಹಾಗೂ ಬಸವಣ್ಣನವರ ಮನೆಯಲ್ಲಿ 


ಬಸವಣ್ಣನವರು 59 


ನಡೆಯುವ ಧಾರ್ಲಿಕ ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರು. ತಮ್ಮ ಸಾಮರ್ಥ್ಯ 
ಗಳನ್ನು ಅರಿತು ಕೊಳ್ಳಲು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗ 
ವಹಿಸಲು ಸ್ತ್ರೀಯರಿಗೆ ಯುಕ್ತವಾದ ವಾತಾವರಣ ಸೃಷ್ಟಿಯಾಗಿತ್ತು. 
ಯಾವುದೇ ಇತರ ಭಾರತೀಯ ಭಾಷೆಯಲ್ಲಿ, ಯಾವ ಕಾಲದಲ್ಲಿಯೇ 
ಆಗಲಿ, ಇಷ್ಟು ಅಧಿಕ ಸಂಖೆಯ ಬರಹಗಾರ್ತಿಯರು ಇದ್ದರೇ 
ಎ೦ಬುದು ಸಂದೇಹಾಸ್ಪದ ವಿಚಾರವಾಗಿದೆ. 

ಬಸವಣ್ಣನವರ ಅನುಯಾಯಿಗಳಿಗೆ ಲಭಿಸಿದ್ದ ಸಂಪೂರ್ಣ ವಾಕ್‌ 
ಸ್ವಾತಂತ್ರ ಅವರ ಕ್ರಾಂತಿಗೆ ಸಂಬಿಂಧಪಟ್ಟ ಇನ್ನೊಂದು ಗಮನಾರ್ಹ ಅಂಶ 
ವಾಗಿದೆ. ಅವರ ಮನೆಗೆ ಸಾವಿರಾರು ಮಂದಿ ಭಕ್ತರು ಬರುತ್ತಿದ್ದರೆಂದೂ 
ಅವರೊಡನೆ ಬಸವಣ್ಣನವರು ಭಕ್ತಿಗೀತೆಗಳನ್ನು ಬಾಡುತ್ತ ಶಿವನ ಬಗ್ಗೆ ಮಾತ 
ನಾಡುತ್ತ ರಾತ್ರಿಗಳನ್ನು ಕಳೆಯುತ್ತಿದ್ದರೆಂದೂ ನಾವು ಹಿಂದೆಯೇ ನೋಡಿ 
ದ್ದೇವೆ. ಕೆಲವು ಸಲ ಇಂಥ ಸಭೆಗಳು ವಿಚಾರಗೋಷ್ಠಿಗಳಾಗಿ ರೂಪಾಂತರ 
ಹೂಂದುತ್ತಿದ್ದುವು. ಅಲ್ಲಿ ಕ್ರಾಂತಿ ಹಾಗೂ ಧರ್ಗಗಳಿಗೆ ಸಂಬಂಧಿಸಿದ ವಿಚಾರ 
ಗಳ ಬಗೆಗಿನ ಚರ್ಚೆ ನಡೆಯುತ್ತಿತ್ತು. ಅಂಧ ಸಮೂಹ ಚರ್ಚೆಗಳಲ್ಲಿ 
ಬಸವಣ್ಣನವರು ಮೊದಲಿನಿಂದ ಕೊನೆಯವರೆಗೂ ನಮ್ರ ಭಾಗಿಗಳಾಗಿ ಹಾಗೂ 
ಶ್ರೋತೃಗಳಾಗಿ ಇರುತ್ತಿದ್ದರು. ಭಾಗಿಗಳು ಚರ್ಚೆಯಲ್ಲಿ ಮುಕವಾಗಿ 
ಭಾಗವಹಿಸುತ್ತಿದ್ದರು. ಹಾಗೂ ಯಾವುದೇ ಅಂಜಿಕೆಯಿಲ್ಲದೆ ತಮ್ಮ ಭಾವನೆ 
ಗಳನ್ನು ವ್ವಕ್ತಪಡಿಸುತ್ತಿದ್ದರು. ಅವರ ಧರ್ನಗಳಿಗೆ ಸಂಬಂಧಪಟ್ಟ ಎಲ್ಲ 
ವಿಷಯಗಳನ್ನು ಮತ್ತೆ ಮತ್ತೆ ಚರ್ಚಿಸಲಾಗುತ್ತಿತ್ತು. ತಮ್ಮ ಅನೇಕ ಲೋಪ 
ದೋಷಗಳಿಗಾಗಿ ಬಸವಣ್ಣನವರೇ ಮಡಿವಾಳ ಮಾಚಯ್ಯನ ಹೀಕೆಗೊಳ 
ಗಾಗುತ್ತಿದ್ದರು. | 

ಬಸವಣ್ಣನವರ ಪರಿಕಲ್ಪನೆಗಳು ಹೂಸವಷ್ಟೇ ಆಗಿರದೆ ಆ ಕಾಲದ ದೃಟ್ಟ 
ಯಿಂದ ತುಂಬ ಮುಂದುವರಿದಂಥವೊ ಆಗಿದ್ದುವು. ಅವರ ಪ್ರತಿ 
ಯೊಂದು ಪರಿಕಲ್ಪನೆಯೂ ಸಾಂಪ್ರದಾಯಿಕತೆಗೆ ಒಂದೊಂದು ಪೆಟ್ಟಾಗಿತ್ತು. 
ಬಸವಣ್ಣನವರ ಕ್ರಾಂತಿ ಜನರಲ್ಲಿ ಹೂಸ ಭಾವನೆಗಳು ಮೂಡಲು ಕಾರಣವಾ 
ಯಿತು. ಅಲ್ಲದೆ ಸಾಮಾನ್ಯ ವ್ಹಕ್ತಿಗೂ ತನ್ನ ಸ್ವಂತ ಹಕ್ಕು ಬಾಧ್ದತೆಗಳ ಅರಿ 
ವು೦ಟಾಂಯಿತು. ತಮ್ಮ ಬಗ್ಗೆ ಮಾಡಲಾದ ಅನ್ಕಾಯಗಳ ಪ್ರಜ್ಞೆ ಜನ- 
ಸಾಮಾನ್ಯರಿಗೆ ಉಂಟಾದಾಗ, ರಾಜಕೀಯ ಹಾಗೂ ಧಾರ್ದಿಕ ಅಧಿಕಾರಗಳಲ್ಲಿ 
ರುವ ವ್ಯಕ್ತಿಗಳಿಗೆ ಮನಣ್ಣೋಭೆಯುಂಟಾಯಿತು. ಬ್ರಾಹ್ಮಣರ ಹಾಗೂ ಉಚ್ಚ 
ಜಾತಿಗಳಿಗೆ ಸೇರಿದ ಇತರ ಜನರ ಅಧಿಕಾರಗಳನ್ನು ಪ್ರಶ್ನಿಸುವ ಪ್ರಯತ್ನಗಳು 
ನಡೆದುದನ್ನು ಹಿಂದೆಯೇ ತೋರಿಸಿದ್ದೇವೆ. ಬ್ರಾಹ್ಮಣರ ಶ್ರೇಷ್ಠತೆಗೆ ಅಸ್ಪೃಶ್ಶನೂ 
ಮಡಿವಾಳನೂ ಸವಾಲೆಸೆದರು. ಜನರನ್ನು ಎತ್ತಿ ಕಟ್ಟ ಸಾಮಾಜಿಕ ವ್ಯವಸ್ಥೆ 
ಯನ್ನು ಬುಡಮೇಲು ಮಾಡುತ್ತಿದ್ದಾರೆಂದು ಬಸವಣ್ಣನವರ ಮೇಲೆ 


00 ಕ್ರಾಂತಿಕಾರಕ ಹಾಗೂ ಸುಧಾರಕ 


ಆಪಾದನೆ. ಹೊರಿಸಲಾಯಿತು. ಸಂಪ್ರದಾಯಶೀಲರಾದ ಜನರು, ನಾವು 
ಹಿಂದೆಯೇ ನೋಡಿದಂತೆ, ಬಸವಣ್ಣನ ತೇಜೋವಧೆ ಮಾಡಿ ಅವರ ಘನತೆಗೂ 
ಕ್ರಾಂತಿಗೂ ಅಗೌರವ ತರಲು ಪ್ರಯತ್ನಿಸಿದರು. ಅವರ ಪ್ರಾಣಕ್ಕೆ ಅಪಾಯ 
ವುಂಟೆಂಬಿ ವದಂತಿಗಳೂ ಹಬ್ಬಿದವು. ಇಂಥ ವಿಚಾರಗಳು ಬಸವಣ್ಣನವರಿ 
ಗೇನೂ ಹೊಸವಾಗಿರಲಿಲ್ಲ. ಅವರು ಇವುಗಳನ್ನೆಲ್ಲ ಶಾ೦ತವಾಗಿ ನಿರ್ಲಕ್ಷಿಸಿ 
ದರು. ಯಾವುದೇ ಕಾಲದಲ್ಲಾಗಲಿ, ಎಂಥ ಪರಿಣಾಮಗಳನ್ನಾದರೂ ಎದುರಿ 
ಸಲು ತಾವು ಸಿದ್ಧರಾಗಿರುವುದಾಗಿ ಅವರು ಘೋಷಿಸಿದರು. 
ನಾಳೆ ಬಪ್ಪುದು ನಮಗಿಂದೆ ಬರಲಿ; 
ಇ೦ದು ಬಪ್ಪುದು ನಮಗೀಗಲೆ ಬರಲಿ; 
ಇದಕಾರ೦ಜುವರು, ಇದಕಾರಳುಕುವರು? 
"“ಜಾತಸ್ಥ ಮರಣಂ ಧ್ರುವಂ" ಎಂಬುದಾಗಿ. 
ನಮ್ಮ ಕೂಡಲ ಸಂಗಮದೇವರು ಬರೆದ ಬರೆಹವ ತಪ್ಪಿಸುವರೆ. 
ಹರಿಬ್ರಿಹ್ನಾದಿಗಳಿಗಳವಲ್ಲಾ! 
ತಮಗೆ ಯಾವ ಹಾನಿಯನ್ನೂ ಉಂಟುಮಾಡಲು ಸಾಧ್ಯವಿಲ್ಲವೆಂದು 
ಅವರು ಶತ್ರುಗಳಿಗೆ ತಿಳಿಸಿದರು. ಆನೆಯ ಮೇಲೆ ಕುಳಿತುಕೊಂಡ ವ್ಹಕ್ತಿಗೆ 
ಬೊಗಳುವ ನಾಯಿಗಳು ಯಾವ ಹಾನಿಯನ್ನೂ ಉಂಟು ಮಾಡಲಾರ 
ವೆ೦ದು ಅವರು ಹೇಳಿದರು. ಬಸವಣ್ಣನವರೊಬ್ಬರು ಹುಟ್ಟು ಹೋರಾಟಗಾರ 
ರಾಗಿದ್ದರೆ೦ಬುದು ಅವರ ಈ ಕೆಗಿನ ವಚನದಿಂದ ಸ್ಪಷ್ಟವಾಗುತ್ತದೆ: 
ನ್ಯಾಯ ನಿಷ್ಣುರಿ, ದಾಕ್ಷಿಣ್ಯಪರನು ನಾನಲ್ಲ; 
ಲೋಕವಿರೋಧಿ, ಶರಣನಾರಿಗ೦ಜುವನಲ್ಲ, 
ಕೂಡಲ ಸಂಗಮದೇವರ ರಾಜತೇಜದಲ್ಲಿಪ್ಪನಾಗಿ 
ತಾವು ಮಾಡುತಿರುವುದು ಸರಿಯಾದುದೆಂದೂ ತಮಗೆ ಶಿವನ ಆಶೀ 
ರ್ವಾದ ಹಾಗೂ ರಕ್ಷಣೆಗಳು ಇವೆಯೆ೦ದೂ ಅವರಿಗೆ ತಿಳಿದಿತ್ತು ತಮ್ಮ 
ಶತ್ರುಗಳ ವಿರೋಧ ಹೆಚ್ಚುತ್ತಿದ್ದರೂ ಈ ದೃಢನಂಬಿಕೆಯೇ ಬಸವಣ್ಣನವರನ್ನು 
ಪ್ರಬಲರನ್ನಾಗಿ ಮಾಡಿತ್ತು. 
ಬಸವಣ್ಣನವರು ಜಾರಿಗೆ ತಂದ ಸಾಮಾಜಿಕ ಸುಧಾರಣೆಗಳಲ್ಲಿ ಕೆಲವು 
ಬೆರಗುಪಡುವಷ್ಟು ನವೀನವಾಗಿದ್ದುವು. ಅವು ಖಂಡಿತವಾಗಿ ನಮ್ಮ 
ಮೆಚ್ಚುಗೆಯನ್ನು ಸೆಳೆಯುತ್ತವೆ. ತಾವು ಬೋಧಿಸಿದ ಭಾವನೆಗಳನ್ನು ಅವರು 
ಆಚರಣೆಗೆ ತಂದರು. ಹೆಚ್ಚು ಹೆಚ್ಚು ಜನರು ಅವರನ್ನು ಅರ್ಥ ಮಾಡಿ 
ಕೊಂಡು ಅವರನ್ನು ಅನುಸರಿಸಿದರು ಎಂದು ತೋರಿಸಲು ನಮ್ಮಲ್ಲಿ 
ಆಧಾರವಿದೆ. ಈ ಬಗೆಯ ಹಾಗೂ ಈ ಪ್ರಮಾಣದ ಇನ್ನೊಂದು ಸಾಮಾಜಿಕ 
ಧಾರ್ಮಿಕ ಕ್ರಾಂತಿಯನ್ನು ಭಾರತದ ಇತಿಹಾಸದಲ್ಲಿಯೇ ನಾವು ಕಂಡಿಲ್ಲ; 
ಕರ್ನಾಟಕದ ಇತಿಹಾಸದಲ್ಲ೦ತೂ ಇದು ನಿಜವಾಗಿಯೂ ಹಸರಿಸಬಹು್ರದಾದ 
ಮೊದಲ ಕ್ರಾಂಶಿಯಾಗಿದೆ. 


7. ಆಧ್ಯಾಶ್ಮಿಕ ಸಾಧಕ 


ಬಸವಣ್ಣನವರ ಬೌದ್ದಿಕ ಹಾಗೂ ಆಧ್ಯಾತ್ಮಿಕ ಘರ್ಷಣೆಗಳು ಅವರ ಜೀವನ 
ಕಥೆಯನ್ನು ಹಚ್ಚು ಸ್ವಾರಸ್ಕಕರವಾಗಿ ಮಾಡಿವೆ. ಅವರ ಬುದ್ದಿಶಕ್ಕಿ ಆ ಕಾಲದ 
ಸಮಾಜದ ಮೇಲೆ ಎಂಥ ಹತೋಟಯನ್ನು ಇರಿಸಿಕೊಂಡಿತ್ತು ಹಾಗೂ ನಮ್ಮ 
ಈ ಲೋಕದ ಬದುಕಿನಲ್ಲಿ ಹೆಚ್ಚು ಮಾಧುರ್ಯವನ್ನೂ ಬೆಳಕನ್ನೂ ತರಲು 
ಹೇಗೆ ಶ್ರಮಿಸಿತು ಎಂಬುದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿ 
ದ್ದೇವೆ. ಇದು ಅವರು ಬಾಹ್ಕ ಜಗತ್ತಿನೊಡನೆ ನಡೆಸಿದ ಮೊದಲನೆಯ 
ಹೋರಾಟವಾಗಿದ್ದರೆ, ಎರಡನೆಯ ಹೋರಾಟ ಅವರ ಒಳ ಜಗತ್ತಿನಲ್ಲಿಯೆ 
ನಡೆಯಿತು. ಎಂದರೆ ಈ ಹೋರಾಟ ನಡೆದದ್ದು ಯಾವುದೇ ಇತರ 
ವೃಕ್ಕಿಯ ಅಥವಾ ವ್ಯಕ್ತಿಗಳ ಜೊತೆಗಲ್ಲ; ಬದಲಾಗಿ ಇದು ಅವರು ಭಕ್ತಿ 
ಸಾಧನೆಯ ಮಾರ್ಗದಲ್ಲಿ ತಮ್ಮಲ್ಲಿಯೆ ತಾವು, ತಮ್ಮೊಡನೆಯೇ ತಾವು 
ನಡೆಸಿದ ಹೋರಾಟವಾಗಿದೆ. 

ಬಸವಣ್ಣನವರೊಬ್ಬ ಭಕ್ತರಾಗಿದ್ದರು. ಅವರ ವಚನಗಳು ಅವರ ಆಧ್ಭಾತ್ಮಿಕ 
ಘರ್ಷಣೆಗಳ ಮೇಲಿನ, ಮತ್ತು ಪ್ರತಿಯೊಬ್ಬ ಸಾಧಕನೂ ತನ್ನ ಆಧ್ಯಾತ್ಮಿಕ 
ಯಾತ್ರೆಗಳಲ್ಲಿ ಎದುರಿಸಲೇಬೇಕಾಗಿ ಬರುವ ಘರ್ಷಣೆಗಳ ಮೇಲಿನ ಮಹಾ 
ವ್ಯಾಖ್ಕಾನಗಳಾಗಿವೆ. ಬಸವಣ್ಣನವರ ಸಾಮಾನ್ನ ದೈನಂದಿನ ಜೀವನದ ಮೇಲೆ 
ಅವರ ವಚನಗಳು ಹಚ್ಚು ಬೆಳಕು ಬೀರುವುದಿಲ್ಲ. ಆದರೆ ಅವರ ಆಧ್ಯಾತ್ಮಿಕ 
ವಿಕಾಸದ ಹಾಗೂ ತಮ್ಮನ್ನು ಮಾನಸಿಕವಾಗಿ ಪರಿಶುದ್ದರನ್ನಾಗಿ ಇರಿಸಿಕೊಳ್ಳಲು 
ಮತ್ತು ತಮ್ಮ ಹೃದಯವನ್ನು ದೇವರಿಗೆ ವಾಸಯೋಗ್ಯವಾದ ಸ್ಥಳವನ್ನಾಗಿ 
ಮಾಡಲು ಅವರು ನಡೆಸಿದ ಹೋರಾಟದ ಸಮಗ್ರ ಇತಿಹಾಸವನ್ನು ಇವು 
ನಮ್ಮ ಮುಂದೆ ಇರಿಸುತ್ತವೆ. ದೇವರನ್ನು ಸೇರಿ ಅವನಲ್ಲಿ ಒಂದಾಗಲು 
ಬಸವಣ್ಣನವರು ನಡೆಸಿದ ನಿರಂತರ ಪ್ರಯತ್ನಗಳನ್ನು ಅವರ ವಚನಗಳು 
ದಾಖಲಿಸಿವೆ. 

ಬಿಸವಣ್ಣನವರ ಸಾಧನೆ ಬಾಗೇವಾಡಿಯಲ್ಲಿಯೇ ಪ್ರಾರಂಭವಾಗಿತ್ತು. 
ಆದರೆ ನಾವು ಈ ಮೊದಲೆ ಹೀಳಿದಂತೆ, ದೇವರ ಬಗ್ಗೆ ಅವರಿಗಿರುವ ಪ್ರೇಮ 
ತನ್ನ ಪೂರ್ಣ ಅಭಿವೈಕ್ಷಿಯನ್ನು ಪ್ರಕಟಪಡಿಸಿದ್ದು ಕೂಡಲ ಸಂಗಮದಲ್ಲಿ. 
ಅಂದಿನಿಂದ ಮುಂದೆ ಅವರೊಬ್ಬ ಸ್ಥಿರೀಕರಣ ಪಡೆದ ಆಧ್ಭಾತ್ಮಿಕ 
ಸಾಧಕರಾದರು. 


62 ಆಧ್ಯಾತ್ಮಿಕ ಸಾಧಕ 
ಬಸವಣ್ಣನವರು, ಸಮಾಜದ ಕುಂದುಕೊರತೆಗಳಿಗಾಗಿ ಅದನು 


ಟೀಕಿಸಿದರು. ತಮ್ಮ ಲೋಪದೋಷಗಳಿಗಾಗಿ ತಮ್ಮನ್ನೇ ಅವರು ತೀವ್ರವಾಗಿ 
ಟೀಕಿಸಿ ಕೊ೦ಂಡದ್ದೂ ಉಂಟು. ಸಾಮಾನ ವೃಕ್ತಿಗಳಿಗಿರುವಂತಹ ಎಲ್ಲ 
ದೌರ್ಬಲ್ಯಗಳೂ ಅವರಲ್ಲಿದ್ದವು, ಅದರ ಅರಿವೂ ಅವರಿಗಿತ್ತು ಆ ಬಗ್ಗೆ 
ಅವರು ವೃಧಿತರೂ ಆಗಿದ್ದರು. ತಮ್ಮ ಚಿತ್ರ ಒಂದು ಅತ್ತಿಯ ಹಣ್ಣಿನಂತೆ; 
ಹೊರಗೆ ಸುಂದರ ಹಾಗೂ ಆಕರ್ಷಕ; ಆದರೆ ಒಳಗಿರುವುದೆಲ್ಲ ಹುಳುಗಳೀ 
ಎ೦ದು ಅವರಿಗೆ ತಿಳಿದಿತ್ತು. ದುರದೃಷ್ಟವಶಾತ್‌, ಮನಸ್ಸಂಬುದು ಕೈಯಲ್ಲಿ 
ಹಿಡಿದುಕೊಂಡು ಸ್ವಚ್ಛಗೊಳಿಸಬಲ್ಲ ಒಂದು ವಸ್ತುವಲ್ಲ. ಅದು 
“ಯಾವುದೋ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರು 
ತ್ತಿರುವ ಮರ್ಕಟನಂತೆ!" ದೇವರನ್ನು ಪ್ರೀತಿಸುವುದನ್ನು ತಮ್ಮ ಮನಸ್ಸಿಗೆ 
ಕಲಿಸಲು ಬಸವಣ್ಣನವರು ಕಷ್ಟದಿಂದ ಪ್ರಯತ್ನಿಸಿದರು. ಆದರೆ ತನ್ನೆಲ್ಲ 
ಆಕರ್ಷಣೆಗಳೊಂದಿಗೆ ಈ ಲೋಕ, ಅವರ ಮನಸ್ಸು ಐಹಿಕ ಸುಖ ಸಂತೋಷ 
ಗಳ ಬೆ೦ಬತ್ತುವಂತೆ ಮಾಡುತ್ತಿತ್ತು. 
ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗದಂತೆನ್ನ ಬಾಳುವೆ! 
ಸಂಸಾರಸಂಗವ ಬಿಡದು ನೋಡೆನ್ನ ಮನವು. 
ಈ ನಾಯಿತನವ ಮಾಣಿಸು, 
ಕೂಡಲಸ೦ಗಮದೇವಾ, ನಿಮ್ಮ ಧರ್ಮ! 
ತೀವ್ರ ನಿರಾಶೆಯಿಂದ ಬಸವಣ್ಣನವರು ಅತ್ತರು; ಗೋಳಾಡಿದರು. ತಮ್ಮ 
ಚಿತ್ತವನ್ನು... ದೇವರ ಮೇಲೆ ಕೇಂದ್ರೀಕರಿಸಲು ಅವರಿಗೆ ಕೆಲವು ಸಲ 
ಅಸಾಧ್ಯವಾಗಿ ಕಂಡು ಬಂದದ್ದೇ ಇದಕ್ಕೆ ಕಾರಣವಾಗಿತ್ತು. ದೇವರ ಬಗೆಗಿಂತ 
ಹೆಚ್ಚಾಗಿ ಇಂದ್ರಿಯ ಸುಖಗಳ ಬಗೆಗೆ ಚಿಂತಿಸುವುದನ್ನೇ ತಮ್ಮ ಮನಸ್ಸು 
ಹೆಚ್ಚು ಹೆಚ್ಚು ಬಯಸುತ್ತಿದೆಯೆ೦ದು ಅವರಿಗನಿಸಿತು. 
ಅ೦ದಣವನೇರಿದ ಸೊಣಗನಂತೆ 
ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನು - 
ಸುಡು! ಸುಡು!! ಮನವಿದು ವಿಷಯಕ್ಕೆ ಹರಿವುದು; 
ಮೃಡ, ನಿಮ್ಮನನುದಿನ ನೆನೆಯಲೀಯದು. 
ಎನ್ನೊಡೆಯೆ, ಕೂಡಲ ಸಂಗಮದೇವಾ, 
ನಿಮ್ಮ ಚರಣವ ನೆನೆವಂತೆ ಕರುಣಿಸು, 
ಸೆರಗೊಡ್ಡಿ ಬೇಡುವೆ, ನಿಮ್ಮ ಧರ್ಮ! 


ತನ್ನಿಚ್ಛೆಯ ನುಡಿದರೆ ನಚ್ಚುವುದೀ ಮನವು; 
ಇದಿರಿಚ್ಛೆಯ ನುಡಿದರೆ ಮೆಚ್ಚದೀಮನವು 
ಕೂಡಲ ಸಂಗನ ಶರಣರ 


ಬಸವಣ್ಣನವರು 63 
ನಚ್ಚದ ಮನವ ಕಿಚ್ಚಿನೊಳೆಗಿಕ್ಕುವೆ! 


ಆಸೆಯಾಮಿಷ ತಾಮಸ, ಹುಸಿ, ವಿಷಯ, 
ಕುಬಲ,ಕುಹಕ, ಕ್ರೋಧ, ಕ್ಷುದ್ರ,ಮಿಥ್ಸೆ - 

ಇವನೆನ್ನ ನಾಲಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯಾ, 
ಅದೇಕೆ೦ದೊಡೆ ನಿಮೃತ್ತಲೆನ್ನ ಬರಲೀಯವೆ. 

ಇದು ಕಾರಣ, ಇವೆಲ್ಲವ ಕಳೆದು 

ಬನ್ನ ಪ೦ಂಚಯ್ಚವರ ಭಕ್ತರ ಮಾಡು, 


ಷಿ 


ಕೂಡಲಸಂಗಮದೇವಾ. 


ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯಾ; 
ಹಸುವೇನ ಬಲ್ಲದು? ಹಸುರೆಂದೆಳಸುವುದು. 

ವಿಷಯರಶಿತನ ಮಾಡಿ ಭಕ್ತಿರಸವ ದಣಿಯೆ ಮೇಯಿಸಿ, 
ಸುಬುದ್ದಿಯೆ೦ಬುದಕವನೆರೆದು 

ನೋಡಿ ಸಲಹಯ್ಥಾ, ಕೂಡಲಸಂಗಮದೇವಾ. 


ಕೆಸರಲ್ಲಿ ಬಿದ್ದ ಪಶುವಿನಂತಾನು 
ದೆಸೆದೆಸೆಗೆ ಬಾಯ ಬಿಡುತ್ತಿದ್ದೇನಯ್ಕಾ, 
ಅಯ್ಕಾ! ಆರಯ್ವವರಿಲ್ಲ-ಅಕಟಕಟಾ!- 
ಪಶುವಿಂದೆನ್ನ ಕೂಡಲಸಂಗಮದೇವ 
ಕೊಂಬ ಹಿಡಿದೆತ್ತುವನ್ನಕ್ಕ. 
ಬಸವಣ್ಣನವರು. ತಮ್ಮನ್ನು ಮಾನಸಿಕವಾಗಿ ಪರಿಶುದ್ಧರನ್ನಾಗಿ ಇರಿಸಿ 
ಕೊಳ್ಳಲು ಹೆಣಗಿದ ಬಗೆಯನ್ನು ಈ ವಚನಗಳೂ ಇತರ ವಚನಗಳೂ ತಿಳಿಸು 
ತ್ತವೆ. ತನ್ನನ್ನು ತಿದ್ದಿಕೊ೦ಡ ವ್ಹಕ್ತಿಗೆ ಮಾತ್ರ ಇತರರನ್ನು ತಿದ್ದಲೂ ಸುಧಾರಕ 
ನಾಗಲೂ ಸಾಧ್ಯ ಎಂದು ಅವರಿಗೆ ತಿಳಿದಿತ್ತು. 
ದೇವರತ್ತ ಕರೆದೊಯ್ಯುವ ಅನೇಕ ಮಾರ್ಗಗಳಲ್ಲಿ ಬಸವಣ್ಣನವರಿಗೆ ಹೆಚ್ಚು 
ಪ್ರಿಯವಾದುದು  ಭಕ್ತಿಮಾರ್ಗವಾಗಿತ್ತು. ವೇದಮಂತ್ರಗಳ. ಪಾರಾಯಣ 
ಮಾಡುವುದರಿಂದ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ; ಭಕ್ತಿಯಿಂದ ಮಾತ್ರ 
ಇದು ಸಾಧ್ಯ ಎಂದು ಅವರು ಹೇಳಿದ್ದಾರೆ. 
ನಾದಪ್ರಿಯ ಶಿವನೆಂಬರು - ನಾದ ಪ್ರಿಯ ಶಿವನಲ್ಲವಯ್ಗ್ಕಾ; 
ವೇದಪ್ರಿಯ ಶಿವನೆಂಬರು - ವೇದಪ್ರಿಯ ಶಿವನಲ್ಲವಯ್ಯಾ; 
ನಾದವ ಮಾಡಿದ ರಾವಳೆಂಗೆ ಅರೆಯಾಯುಷ್ಕವಾಯಿತ್ತು! 
ವೇದವನೋದಿದ ಬ್ರಹ್ಮನ ಶಿರ ಹೋಯಿತು! 


64 ಆಧ್ಯಾತ್ಮಿಕ ಸಾಧಕ 


ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ; 
ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮದೇವ. 

“ನಾರದ ಭಕ್ತಿ ಸೂತ್ರ'ದ ಪ್ರಕಾರ ಭಕ್ತಿಯೆಂದರೆ ದೇವರ ಬಗೆಗಿರುವ 
ನಿರಂತರವಾದ ಪ್ರೇಮ, ಭಕ್ತಿಯೆಂಬುದು ಅನಂತತೆಯ ಕೃಪೆಗಾಗಿ ಇರುವ 
ನಿರಂತರವಾದ ಹಾಗೂ ಏಕಪ್ರಕಾರವಾದ ಹಂಬಲ ಮತ್ತು 
ಪ್ರೇಮದೊಡನೆ ಪ್ರಾರ್ಥಿಸುವ ಹಾಗೂ ಹೃತ್ಪೂರ್ವಕವಾಗಿ ದೇವರನ್ನು ಪ್ರೀತಿಸುವ 
ವ್ಯಕ್ತಿಗೆ ಮಾತ್ರ ದೈವಾನುಗ್ರಹ ಲಭಿಸುತ್ತದೆ. 

ಬಸವಣ್ಣನವರು ತಮ್ಮೆಲ್ಲ ಐಹಿಕ ಸುಖಗಳನ್ನೂ ತೊರೆದು, ಪರಮಾತ್ಮನೇ 
ತಮ್ಮ ಸರ್ವಸ್ವವಾಗಿರುವ ಕೂಡಲಸಂಗಮಕ್ಕೆ ಬಂದರೆಂಬುದನ್ನು ನಾವು 
ಹಿಂದೆಯೇ ನೋಡಿದ್ದೇವೆ. 

ತಂದೆ ನೀನು, ತಾಯಿ ನೀನು, 

ಬಂಧು ನೀನು, ಬಳಗ ನೀನು; 

ನೀನಲ್ಲದೆ ಮತ್ತಾರೂ ಇಲ್ಲಯ್ದಾ! 

ಕೂಡಲ ಸಂಗಮದೇವಾ, 

ಹಾಲಲದ್ದು, ನೀರಲದ್ದು! 

ಎನ್ನಾಪತ್ತು - ಸುಖ - ದುಃಖ ನೀನೇ, ಕಂಡಯ್ಯಾ! 
ಮತ್ತಾರೂ ಇಲ್ಲ. ಹರ ಹರಾ! ನೀನೇ ಕಂಡಯ್ಯಾ! 
ಎನ್ನ ಮಾತಾಪಿತರೂ ನೀನೇ ಕಂಡಯ್ಯಾ 

ಕೂಡಲ ಸಂಗಮದೇವಾ! 

"ಅಡವಿಯೊಳು ಹೊಲಬುಗೆಟ್ಟ ಶಿಶುವಿನಂತೆ' ಬಸವಣ್ಣನವರು ದೇವರಿ 
ಗಾಗಿ ಅತ್ತರು, ಗೋಳಾಡಿದರು. 

"ಅಯ್ಯಾ, ಅಯ್ಕಾ' ಎಂದು ಕರೆಯುತ್ತಲಿದ್ದೇನೆ: 
"ಅಯ್ಕಾ, ಅಯ್ಕಾ' ಎ೦ದೊರಲುತ್ತಲಿದ್ದೇನೆ; 
“ಓ' ಎನ್ನಲಾಗದೆ ಅಯ್ಕಾ? 

ಆಗಳೂ ನಿಮ್ಮುವ ಕರೆಯುತ್ತಲಿದ್ದೇನೆಃ 
ಮೌನವೇ, ಕೂಡಲಸಂಗಮದೇವಾ? 

ದೇವರ ಮೌನ ಬಸವಣ್ಣನವರಿಗೊ೦ದು ರಹಸ್ಕವಾಗಿತ್ತು. ದೇವರನ್ನು 
ಕಾಣುವುದು ತಮಗೆ೦ದಾದರೂ ಸಾಧ್ಯವಾದೀತೇ ಎ೦ದು ಅವರು ಆಶ್ಚರ್ಯ 
ಪಟ್ಟರು. ಕೆಲವು ಸಲ ಅವರು ನಾಸ್ತಿಕ ಭಾವನೆಯನ್ನು ಬೆಳಸಿಕೊಂಡುದೂ 
ಉಂಟು; ನಿರಾಶೆಯ ಭಾವನೆಯೂ ಅವರನ್ನು ಕವಿದುದುಂಟು. 
ಹೀಗಿದ್ದರೂ ಅವರು ಆಸೆಯನ್ನು ಬಿಡದೆ. ಪರಮಾತ್ಮ ತಮ್ಮ ಭಕ್ತಿಯನ್ನು 
ಪರೀಕ್ಬಿಸುತ್ತಿದ್ದಾನೆಂಬ.. ಆಲೋಚನೆಯಿಂದ ತಮ್ಮನ್ನು ತಾವೇ ಸಂತೈಸಿ 
ಕೊಂಡರು. 


ಬಸವಣ್ಣನವರು 65 


ನಚ್ಚಿದೆನೆಂದರೆ, ಮೆಚ್ಚಿದೆನೆಂದರೆ, ಸಲೆ ಮಾರುವೋದೆನೆಂದರೆ, 
ತನುವನಲ್ಲಾಡಿಸಿ ನೋಡುವೆ ನೀನು, 
ಮನವನಲ್ಲಾಡಿಸಿ ನೋಡುವೆ ನೀನು, 
ಧನವನಾಲ್ಲಾಡಿಸಿ ನೋಡುವೆ ನೀನು, 
ಇದಕ್ಕೆಲ್ಲ ಅ೦ಜದಿದ್ದರೆ ಭಕ್ತಿಕಂಪಿತ ನಮ್ಮ ಕೂಡಲ ಸಂಗಮದೇವ! 
ಮನುಷ್ಯನನ್ನು ಸ್ವೀಕರಿಸುವ ಮೊದಲು ದೇವರು ಅವನನ್ನು ಪರೀಕ್ಷಿ 
ಸುತ್ಥಾನೆ. ದೇವರು “ಭಕ್ತಿ ಕಂಪಿತ'. ಪರಮಾತ್ಮನನ್ನು ಎಂದಾದರೂ ಅರಿಯು 
ವೆನೆಂಬ ಬಗ್ಗೆ ಬಸವಣ್ಣನವರಲ್ಲಿ ಇದೇ ಭಾವನೆ ಆಶಾಭಾವನೆಯನ್ನು 
ಮೂಡಿಸಿತ್ತು. 
ಘರ್ಷಣೆ, ನಿರಾಶೆ ಹಾಗೂ ಅನಂತರ ನಿರಾಶೆಯ ಮೂಲಕ ಕಾಣಿಸಿಕೊಂಡ 
ಆಶಾರೇಖಿ - ಇವೆಲ್ಲವೂ ಶಿವನ ಚರಣಗಳಿಗೆ ಬಸವಣ್ಣನವರು ಹೆಚ್ಚು ಹಚ್ಚು 
ಅಂಟಿಕೊಳ್ಳುವಂತೆ ಮಾಡಿದವು. ಈ ಘಟ್ಟದಲ್ಲಿ ಬಸವಣ್ಣನವರಿಗೆ ಶಿವನೇ 
ಪರಮದೇವತೆಯಾಗಿದ್ದ. ಅವರ ದೃಷ್ಟಿಯಲ್ಲಿ ಶಿವನಲ್ಲದೆ ಇನ್ನಾವ ದೇವರೂ 
ಇರಲಿಲ್ಲ. ಇತರ ಎಲ್ಲ ದೇವತೆಗಳೂ ಶಿವನಿಗೆ ಅಧೀನರಾಗಿದ್ದರು. 
ನಾವು ನೋಡಿದಂತೆ, ಬಸವಣ್ಣನವರು ಆಧ್ಯಾತ್ಮಿಕ ಸಾಧಕರಷ್ಟೇ ಆಗಿರದೆ. 
ಸಾಮಾಜಿಕ ಹಾಗೂ ಧಾರ್ಮಿಕ ವೃವಹಾರಗಳಲ್ಲಿಯೂ ನಿಲುಕಿಕೊಂಡಂತಹ 
ಬುದ್ದಿಜೀವಿ ಕೂಡ ಆಗಿದ್ದರು. ಅವರು ಲೌಕಿಕ ಹಾಗೂ ಪಾರಲೌಕಿಕ ಎಂಬ 
ಎರಡೂ ಲೋಕಗಳಲ್ಲಿ ಜೀವಿಸುತ್ತಿದ್ದರು. ಇವೆರಡು ಲೋಕಗಳೂ ಅವರನ್ನು 
ತಮ್ಮತ್ತ ಸೆಳೆಯುವ, ಪರಸ್ಪರ ವಿರುದ್ದ ಮುಖಿಗಳಾದ ಬಲಗಳಾಗಿದ್ದು 
ಇವುಗಳ ನಡುವೆ ಬಸವಣ್ಣನವರು ಸಿಲುಕಿಕೊ೦ಡಂತೆ ಕಾಣುತ್ತಿತ್ತು. ಸುಂದರ 
ವಾದ ಉಪಮೆಯೊ೦ದರ ಮೂಲಕ ತಮ್ಮ ಅಸಹಾಯಕತೆಯ ಈ ಪರಿಸ್ತಿತಿ 
ಯನ್ನು ಬಸವಣ್ಣನವರು ವೃಕ್ತಪಡಿಸಿದ್ದಾರೆ. " ಕಾಲಲಿ ಕಟ್ಟಿದ ಗುಂಡು, 
ಕೊರಳಲಿ ಕಟ್ಟಿದ ಬೆಂಡು; ತೇಲಲೀಯದು ಗುಂಡು, ಮುಳುಗಲೀ 
ಯದು ಬೆಂಡು" ಎಂದ ಬಸವಣ್ಣನವರು ಇಂಥ ಸ್ಥಿತಿಯಲ್ಲಿ ತೇಲಲೂ 
ಸಾಧ್ಯವಾಗದೆ, ಮುಳುಗಲೂ ಸಾಧ್ಯವಾಗದೆ. ಒದ್ದಾಡುವ ಈಜುಗಾರನಿಗೆ 
ತಮ್ಮನ್ನು ಹೋಲಿಸಿಕೊಂಡಿದ್ದಾರೆ. 
ಯಾತನೆಯಿಂದ ಕೂಡಿದ ಅಂಧಕಾರದಿಂದಲೇ, ದಿವ್ಕ ಪ್ರಕಾಶ ಮೂಡಿ 
ಬಂತು. ಬಸವಣ್ಣನವರ ಕರೆಗೆ ಓಗೊಟ್ಟ ಶಿವನು ತನ್ನ ದರ್ಶನ ಸುಖವನ್ನು 
ಅವರು ಅನುಭವಿಸುವಂತೆ ಮಾಡಿದ. ದೇವರು ತಮ್ಮೊಳಗೇ ಇದ್ದಾ 
ನೆಂಬುದು ತಿಳಿದು ಬಂದಾಗ ಬಸವಣ್ಣನವರಿಗೆ ಆಶ್ಚರ್ಯವುಂಟಾಯಿತು. 
ಅದೊಂದು ಮಹಾ ಅನುಭವವೂ ಹರ್ಮೋನ್ನಾದವೂ ಆಗಿತ್ತು. 
“ನೋಟವನಂತ ಸುಖ; ಕೂಟ ಪರಮ ಸುಖ' ಎಂದು ಅವರು 
ಉದ್ದರಿಸಿದ್ದಾರೆ. 


66 ಆಧ್ಯಾತ್ಮಿಕ ಸಾಧಕ 


ತಮ್ಮ ಸಾಧನೆಯ ಪ್ರಾರಂಭದಲ್ಲಿ ದೇವರನ್ನು ತಮ್ಮ ಪ್ರಭುವಾಗಿಯೂ 
ತಮ್ಮನ್ನು ಅವನ ದಾಸನಾಗಿಯೂ ಬಸವಣ್ಣನವರು ಭಾವಿಸಿಕೊಂಡಿದ್ದರು. 
ಅಲ್ಲದೆ ದೇವರನ್ನು ಅವರು ತಮ್ಮ ಪತಿ” ಯಾಗಿ ಹಾಗೂ ತಮ್ಮನ್ನು ಆ 
ದೇವನ ಪ್ರೇಯಸಿಯಾಗಿ ಭಾವಿಸಿಕೊಂಡದ್ದೂ ಉಂಟು. ವೀರಶೈವ ಧರ್ಮ 
"ಶರಣಸತಿ' ಹಾಗೂ "“ಲಿ೦ಗಪತಿ'ಯ ಪಥವನ್ನು ಎತ್ತಿಹಿಡಿಯುತ್ತದೆ. ಭಕ್ತ - 
ಗಂಡಸಾಗಲಿ, ಹ೦ಗಸಾಗಲಿ - ತನ್ನನ್ನೂ ಪತ್ನಿಯ ಸ್ಥಾನದಲ್ಲಿ ಇರಿಸಿಕೊಂಡು 
ದೇವರನ್ನು ಪತಿಯೆಂದು ಭಾವಿಸಿ ಆರಾಧಿಸುವುದೇ ಇದರ ಅರ್ಥ. ಮೇಲೆ 
ಹೇಳಲಾದ “ಮಧುರ ಭಾವ'ದ ಪಥದಲ್ಲಿ ಸಾಗುತ್ತಿದ್ದಾಗಲೇ ಬಸವಣ್ಣನವರು 
ಕೆಲವು ಸೊಗಸಾದ ವಚನಗಳನ್ನು ರಚಿಸಿದ್ದಾರೆ. ಅವರು ನಿಷ್ಠಾವಂತ 
'ಪತ್ನಿ'ಯ ಬದುಕನ್ನು ಸಾಗಿಸಿದರು ಹಾಗೂ ಆ ರೀತಿಯಲ್ಲಿ ತಮ್ಮ 
"ಪತಿ'ಯ ಪ್ರೇಮವನ್ನು ಸಂಪಾದಿಸಲು ಶಕ್ತರಾದರು. 

ಪರಮಾತ್ಮನು ತಮ್ಮೊಳಗಿರುವುದಷ್ಟೇ ಅಲ್ಲದೆ, ತಾವೇ ಸ್ವತಃ ದೇವರು 
ಎ೦ಬ ಭಾವನೆಯುಂಟಾದಾಗ, ಬಸವಣ್ಣನವರಿಗೆ ತಾನು ಎಲ್ಲ ಅನುಭವಗಳ 
ಮಹೌನ್ನತ್ಯವನ್ನು ತಲುಪಿದ್ದೇನೆ ಎಂಬಿ ಭಾವನೆಯುಂಟಾಯಿತು. 

ಘನ ಗಂಭೀರ ಮಹಾಘನದೊಳಗಿನ ಘನಕ್ಕೆ 

ಘನವಾಗಿದ್ದೆನಯ್ಕಾ, 

ಕೂಡಲಸಂಗಮದೇವಯ್ಕನೆ೦ಂಬ ಮಹಾ ಬೆಳಗಿನ ಬೆಳಗಿನೊಳಗಿದ್ದೇನೆಂಬ 

ಶಬ್ದಿ ಮುಗ್ಧವಾದುದೇನೆಂಬೆನಯ್ಯಾ? 

ವೀರಶೈವ ಅನುಭಾವಿಗಳು ಅನುಭವಿಸಿದಂತಹ ಹಾಗೂ ಅಭಿವ್ದಕ್ತಿ 
ಗೊಳಿನಿದಂತಹ ಆಧ್ಯಾತ್ಮಿಕ ವಿಕಾಸದ ಕಲ್ಪನೆಯನ್ನು ಹೊಂದುವುದು ಅಗತ್ಯ. 
ಅವರ ಅಭಿಪ್ರಾಯದ ಪ್ರಕಾರ, ಈ ವಿಕಾಸ ಆರು ಘಟ್ಟಗಳಲ್ಲಿ (ಹಂತ) 
ನಡೆಯುತ್ತದೆ. ಪ್ರತಿಯೊಂದು ಘಟ್ಟವೂ ಸಾಧಕನ ಮಾನಸಿಕ ಸ್ಥಿತಿಯ 
ಪ್ರತಿಬಿ೦ಬವಾಗಿದ್ದು ಈ ಘಟ್ಟಗಳನ್ನು "ಷಟ್‌ಸ್ಥಲ'ಗಳಂದು ಕರೆಯಲಾಗಿದೆ. 
ಇವೇ ಭಕ್ತಸ್ಥಲ, ಮಾಹೇಶ್ವರಸ್ಹಲ, ಪ್ರಸಾದಿಸ್ತಲ, ಪ್ರಾಣಲಿಂಗಿಸ್ತಲ. ಶರಣಸ್ವಲ 
ಹಾಗೂ ಐಕ್ಕಸ್ವಲ. 

ಭಕ - ಈ ಸ್ಥಲದಲ್ಲಿ ಭಕ್ತನು ಪ್ರಭುವಿನ ದಾಸನಾಗಿರುತ್ತಾನೆ. 
ಇಲ್ಲಿಯೇ ಅವನ ಆಧ್ಯಾತ್ಮಿಕ ತರಬೇತಿ ಪ್ರಾರಂಭವಾಗುತ್ತದೆ. 

ಮಾಹೇಶ್ವರ - ಈ ಸ್ಥಲದಲ್ಲಿ ಭಕ್ತನು ತನ್ನ ಸ್ವಂತ ದೇವರನ್ನಲ್ಲದೆ 
ಇನ್ನಾವ ದೇವರನ್ನು ಗುರುತಿಸಲು ಸಿದ್ದನಾಗಿರುವುದಿಲ್ಲ. 

ಪ್ರಸಾದಿ - ಸಾಧಕನು ನಿಧಾನವಾಗಿ ದೈವಾನುಗ್ರಹಕ್ಕೆ ಪಾತ್ರನಾಗ 
ತೊಡಗುತ್ತಾನೆ. ಅವನಲ್ಲಿ ಆಶಾಭಾವನೆ ಮೂಡುತ್ತದೆ. 

ಪ್ರಾಣಲಿಂಗಿ - ಧ್ಯಾನ ಮಾಡುವಾಗ ತನ್ನ ಅ೦ಗೈಯ ಮೇಲೆ ಇರಿಸಿ 
ಕೊಳ್ಳುವ ಇಷ್ಟಲಿಂಗದಲ್ಲಿ ಪ್ರಭು ಸದಾಕಾಲವೂ ನೆಲನಿರುವನೆಂದು ಭಕ್ತನು 


ಬಸವಣ್ಣನವರು 67 


ಭಾವಿಸುತ್ತಾನೆ. ಆದರೆ ಈ ಸ್ಥಲದಲ್ಲಿ ದೇವರು ತನ್ನೊಳಗೂ ಇರುವನೆಂಬ 
ಅನಿಸಿಕೆ ಅವನಿಗೆ ಉಂಟಾಗುತ್ತದೆ. 

ಶರಣ - ಇಲ್ಲಿ ಭಕ್ತನು ತನ್ನ ಸಂಕಲ್ಪವನ್ನು ಪ್ರಭುವಿಗೆ ಸಂಪೂರ್ಣವಾಗಿ 
ಒಪ್ಪಿಸುತ್ತಾನೆ. ವ್ಯಕ್ತಿತ್ವವನ್ನು ನಿಧಾನವಾಗಿ ತೊಡೆದು ಹಾಕುವುದನ್ನು ಇದು 
ಸೂಚಿಸುತ್ತದೆ. 

ಐಕ್ಕ - ಈ ಸ್ಥಲದಲ್ಲಿ, ಹಿಂದೆ ಪ್ರತ್ಯೇಕ ಅಸ್ತಿತ್ವವನ್ನು ಹೂಂದಿದ್ದ ಭಕ್ತನು 
ಅದನ್ನು ಕಳೆದುಕೊಂಡು ಪರಮಾತ್ನನೇ ಆಗುತ್ತಾನೆ. 

ಮೊದಲಸ್ತಲವೇ *ದಾಸೋಹ೦' ಮತ್ತು ಕೊನೆಯ ಸ್ವಲವೇ 'ಸೋಹಂ೦', 
ಅನುಭಾವಿ ಮಾನಸಿಕ ಇತಿಹಾಸದ ವಿಕಾಸದಲ್ಲಿನ ಈ ಆರು ಸ್ವಲಗಳು, 
ಬಸವಣ್ಣನವರು ಹಾಗೂ ಅವರ ಸಂಗಡಿಗರಾದ ಶರಣರ ಸಾಧನೆಯ ಕಾಲ 
ದಲ್ಲಿನ ನೈಜ ಅನುಭವಗಳನ್ನು ಆಧರಿಸಿದೆ. ಅನಂತರದ ಸಂಗ್ರಹಕಾರರಿ೦ದ 
ಈ ಆರು ಸ್ವಲಗಳಿಗೆ ಅನುಸಾರವಾಗಿ ಬಸವಣ್ಣನವರು ಹಾಗೂ ಇತರ ಶರಣರ 
ವಚನಗಳು ವ್ಯವಸ್ಥಿತವಾಗಿ ಕ್ರೋಢೀಕರಿಸಲ್ಪಬ್ಬರುವುದನ್ನು ಗಮನಿಸಬೇಕಾ 
ದುದು ಇಲ್ಲಿ ಮುಖ್ಯ. ಆದುದರಿಂದ ಶರಣರ ವಚನಗಳನ್ನು ಕೆಲವು ಸಲ 
"ಷಟ್‌ಸ್ತಲದ ವಚನಗಳು' ಎಂದು ಕರೆಯುವುದೂ ಉಂಟು. 

ಬಸವಣ್ಣನವರ ಜೀವನ ಒಂದು ತೆರೆದ ಪುಸ್ತಕವಾಗಿತ್ತು. ತಮ್ಮ ಸಂಗಡಿ 
ಗರಿ೦ದಾಗಲಿ,  ಅನುಯಾಯಿಗಳಿಂದಾಗಲಿ ಅವರು ಏನನ್ನೂ ಬಚ್ಚಿಟ್ಟು 
ಕೊಂಡಿರಲಿಲ್ಲ. ತಮ್ಮ ಆಧ್ಯಾತ್ಮಿಕ ವಿಕಾಸವನ್ನು ಹಂತ ಹಂತವಾಗಿ ಪ್ರಕಟ 
ಪಡಿಸುವ ಬಸವಣ್ಣನವರ ವಚನಗಳನ್ನು ಗಾಜಿನ ಸಂಪುಟದಲ್ಲಿ ಇರಿಸಿದ 
ಜೀನುಗೂಡಿನ ತುಂಬ ಇರುವ ಜೇನುನೊಣಗಳ ಗುಂಪಿಗೆ ಹೋಲಿಸ 
ಬಹುದು. ಅವರ ಎಲ್ಲ ಮಾನಸಿಕ ಚಟುವಟಿಕೆಗಳನ್ನೂ ಹೂರಗಿನಿಂದಲೇ 
ವೀಕ್ಷಿಸಲು ಸಾಧ್ಯವಾಗಿತ್ತು. ಬಸವಣ್ಣನವರು ತಮ್ಮ ಕುಂದುಕೊರತೆಗಳನ್ನು 
ಮುಚ್ಚುಮರೆಯಿಲ್ಲದೆ ವ್ಹಕ್ತಪಡಿಸಿದರು ಹಾಗೂ ಅವುಗಳಿಗಾಗಿ ಪ್ರಾಮಾಣಿಕ 
ವಾಗಿ ಪಶ್ಚಾತ್ತಾಪಪಟ್ಟಿರು. ಉದಾಹರಣೆಗೆ, ತಾನು ಜನ್ನತಃ ಬ್ರಾಹ್ನಣನೆ೦ಬ 
ಸಂಗತಿ ಹಾಗೂ ತಾನು ಒಬ್ಬ ಉನ್ನತ ಅಧಿಕಾರಿಯಾಗಿದ್ದೇನೆ ಎಂಬ ಸಂಗತಿ, 
ಇವು ಕೆಲವು ಸಲ ಅವರನ್ನು ತಾನು ಇತರರಿಗಿಂತ ಶ್ರೇಷ್ಠ ಎಂದು ಭಾವಿಸು 
ವಂತೆ ಮಾಡಿದ್ದುವು. ಅವರನ್ನು ಮೆಚ್ಚಿದ ಜನರು ಮಾಡಿದ ಅತಿ ಸ್ತುತಿ 
ಯಿಂದಾಗಿ ಅವರ *"ಅಹಂ' ಬೆಳೆಯಿತು. ಈ ವಿಚಾರಗಳ ಅರಿವು 
ಬಿಸವಣ್ಣನವರಿಗಿತ್ತು.  ಅವರಿದನ್ನು ತಮ್ಮ ಸಂಗಡಿಗರಿಗೂ ತಿಳಿಸಿದ್ದರು. 
ಇತರರಿಂದ ಮಾರ್ಗದರ್ಶನ ಪಡೆಯಲು ಅವರು ಸದಾ ಸಿದ್ಧರಾಗಿದ್ದರು. 
ಮೆಚ್ಚುವ ಜನರು ಹೊಗಳಿದಾಗ ಅವರು ಹೀಗೆಂದರು: 

ಎನ್ನಿ೦ದ ಕಿರಿಯರಿಲ್ಲ; ಶಿವ ಭಕ್ಷರಿಂದ ಹಿರಿಯರಿಲ್ಲಾ 
ನಿಮ್ಮ ಪಾದಸಾಕ್ಸಿ, ಎನ್ನ ಮನ ಸಾಕ್ಸಿ! 


68 ಆಧ್ಯಾತ್ಮಿಕ ಸಾಧಕ 


ಕೂಡಲ ಸಂಗಮ ದೇವಾ, ಎನಗಿದೇ ದಿವ್ಯ! 
ತಮ್ಮನ್ನು ಸಮಾಜ ಸೇವೆಕನೆಂದೂ, ಪಹರೆಗಾರನೆಂದೂ, ರಭಾಡಮಾಲಿ 
ಯೆಂದೂ ಅವರು ಕರೆದುಕೊಂಡಿದ್ದಾರೆ. 
ತಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಹ್‌ ಚರ್ಚೆಗಳಲ್ಲಿ ಬಸವಣ್ಣ 
ನವರು ಎಂದೂ ಮುಂದಿನ ಪೀಠದಲ್ಲಿ ಕುಳಿತುಕೊಳ್ಳುತ್ತಿದ್ದಿರಲಿಲ್ಲ. 
ಚರ್ಚೆಗಾಗಿ ಮುಂದೆ ಬರುವಂತೆ ಇತರರು ಅವರನ್ನು ಪ್ರಾರ್ಥಿಸಿಕೊ೦ಂಡರೂ 
ಕೈಗಳಿಂದ ಬಾಯಿ ಮುಚ್ಚಿಕೊಂಡು ಪಿಸುದನಿಯಲ್ಲಿ *ಕ್ಷಮಿಸಿ' ಎನ್ನು 
ತಿದ್ದರು. ಮತ್ತು ಹಿಂದೆಯೇ ಕುಳಿತುಕೊಳ್ಳುತ್ತಿದ್ದರು. ಅವರು ಹಿತಕರ 
ನಡವಳಿಕೆಯಿಂದ ಕೂಡಿದ ಸುಸಂಸ್ಕತ ವ್ನಕ್ತಿಯಾಗಿದ್ದರು. ಅತಿಥಿಗಳಿಗೆ 
ಸೌಜನ್ಮ ತೋರಿಸುವುದನ್ನು ಅವರು ತಮ್ಮ ಅನುಯಾಯಿಗಳಿಗೆ ಕಲಿಸಿ 
ದ್ದರು. "ಅತಿಥಿಗಳಿಗೆ ಏನನ್ನೂ ನೀಡಲು ನಿಮಗೆ ಸಾಧ್ಯವಿಲ್ಲದೆ ಹೋದ 
ಪಕ್ಷದಲ್ಲಿ ಕನಿಷ್ಠ ಪಕ್ಷ ಅವರೊಂದಿಗೆ ಒಳ್ಳೆಯ ಮಾತುಗಳನ್ನಾದರೂ ಆಡಿ; 
(ಇದಕ್ಕೆ ನೀವೇನೂ ಬೆಲೆ ತೆರಬೇಕಾಗಿಲ್ಲ)'' ಎಂದಿದ್ದಾರೆ ಬಸವಣ್ಣನವರು. 
“ಏನು ಬಂದಿರಿ, ಹದುಳವಿದ್ದರೆ?' ಎಂದರೆ 
ನಿಮ್ಮ ಮೈಸಿರಿ ಹಾರಿಹೋಷುದೆ? 
“ಕುಳ್ಳಿರೆಂ'ದರೆ ನೆಲಕುಳಿಹೋಪುದೆ? 
ಒಡನೆ ನುಡಿದರೆ ಶಿರ - ಹೊಟ್ಟೆಯೊಡೆವುದೆ? 
ಕೊಡಲಿಲ್ಲದಿದ್ದರೊ೦ದು ಗುಣವಿಲ್ಲದಿರ್ದಡೆ. 
ಕೆಡಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲಸಂಗಮದೇವನು? 
ಮಾತಿನಲ್ಲಾಗಲಿ ಕೃತಿಯಲ್ಲಾಗಲಿ ಯಾವುದೇ ಸ್ವರೂಪದ ಹಿಂಸೆಗೆ 
ಬಸವಣ್ಣನವರು ವಿರೋಧಿಯಾಗಿದ್ದರು. 
ಪುಣ್ಮಪಾಪವೆಂಬುವು ತಮ್ಮಿಷ್ಟ ಕಂಡಿರೇ 
"ಅಯ್ಕಾ' ಎಂದಡೆ ಸ್ವರ್ಗ, "ಬಲೆವೋ"' ಎಂದಡೆ ನರಕ! 
“ದೇವಾ, ಭಕ್ತ ಜಯಾ, ಜೀಯಾ' ಎ೦ಬ ನುಡಿಯೊಳಗೆ 
ಕೈಲಾಸವಿದ್ದುದೇ ಕೂಡಲಸಂಗಮದೇವಾ. 
ಬಸವಣ್ಣನವರ ಸಮಕಾಲೀನನಾದ ಮರುಳಶಂಕರ "ಬಸವಣ್ಣ ನಡೆದುದೇ 
ಮಾರ್ಗ, ಅಖಿಳ ಗಣಂಗಳಿಗೆ. ಬಸವಣ್ಣ ನುಡಿದುದೇ ವೇದ'' ಎಂದು 
ನುಡಿದಿದ್ದಾನೆ. ಬಸವಣ್ಣನವರ ಇನ್ನೊಬ್ಬ ಸಮಕಾಲೀನನಾದ ಅಲ್ಲಮಪ್ರಭು 
ಅವರನ್ನು “ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಏಣಿ'' ಎಂದು 
ವರ್ಣಿಸಿದ್ದಾನೆ. ಸಂಗಡಿಗರು ಅವರನ್ನು ಮಾರ್ಗದರ್ಶಕನೆಂದೂ ದಾರ್ಶನಿಕ 
ನೆಂದೂ ಭಾವಿಸಿದ್ದರು. ಅವರ ದೃಷ್ಟಿಯಲ್ಲಿ ಬಸವಣ್ಣನವರು ಮಹಾಕ್ರಾಂತಿ 
ಯೊಂದರ ಸಂಕೇತವಾಗಿದ್ದರು. ಬಸವಣ್ಣನವರು ಜೀವಿಸಿದ್ದ ಕಾಲದಲ್ಲಿಯೇ 
ಅವರ ಬಗೆಗೆ ಹಲವು ಪವಾಡಗಳು ಪುುಟ್ಟಿಕೊಂಡಿದ್ದವು. ಆದರೆ ಜನರ 


ಬಸವಣ್ಣನವರು 69 


ಚಿಂತನ ವಿಧಾನದಲ್ಲಿಯೇ ಕ್ರಾಂತಿಯೊಂದನ್ನು೦ಂಟು. ಮಾಡಲು ಅವರು 
ಸಮರ್ಥರಾದರೆಂಬ ವಾಸ್ತವ ವಿಚಾರವೇ ನಮ್ಮ ದೃಷ್ಟಿಯಲ್ಲಿ ಒಂದು ದೊಡ್ಡ 
ಪವಾಡವಾಗಿದೆ. 


8, ಬಸವಣ್ಣನವರು, ಅವರ ಸಮಕಾಲೀನರು 


ಹನ್ನೆರಡನೆಯ ಶತಮಾನದ ಸಾಮಾಜಿಕ-ಆರ್ಥಿಕ ಕ್ರಾಂತಿಯನ್ನು 
ಬಸವಣ್ಣನವರ ಕ್ರಾಂತಿಯೆಂದು ನಾವು ಕರೆಯುವುದಾದರೆ, ಬಸವಣ್ಣನವರು 
ಅದರ ಮುಖಂಡರೆಂದು ಒಪ್ಪಿಕೊಳ್ಳಲಾಗಿದೆ ಹಾಗೂ ಅದರ ಯಶಸ್ಸಿನ 
ಬಹುಪಾಲು ಕೀರ್ತಿಗೆ ಅವರೇ ಕಾರಣರೆಂಬ ವಸ್ತುಸ್ಥಿತಿಯನ್ನು ತ್ತಿ 
ಹೇಳಿದಂತಷ್ಟೇ ಆಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಮಾತಿನ 
ಒಟ್ಟು ಅಭಿಪ್ರಾಯ ಇಷ್ಟುಃ ಈ ಕ್ರಾಂತಿಯಲ್ಲಿ ಇತರ ಶರಣರೂ ಪಾತ್ರ 
ವರಿಸಿದ್ದಾರೆ. ಆದರೆ ಬಸವಣ್ಣನವರ ದೃಢವಾದ ಬೆಂಬಿಲವಿಲ್ಲದೆ ಹೋಗಿದ್ದ 
ಪಕ್ಬದಲ್ಲಿ, ಕ್ರಾಂತಿಗೆ ಯಶಸ್ಸು ಲಭಿಸುತ್ತಿರಲಿಲ್ಲ. ಆದ್ದರಿಂದ ಬಸವಣ್ಣನವರ 
ಹಾಗೂ ಅವರ ಮುಂದಾಳತ್ವದಲ್ಲಿ ನಡೆದ ಕ್ರಾಂತಿಯ ಪ್ರಮುಖ ಲಕ್ಷಣ 
ಗಳನ್ನು ಅರಿಯಲು ಅಂಥ ಸಮಕಾಲೀನರ ಜೀವನಗಳ ಇಣುಕು ನೋಟ 
ಪಡೆಯುವುದು ಅವಶ್ಯಕ. 

ಬಾಲ್ಕದಲ್ಲಿ ತಂದೆ ತಾಯಿಗಳ ಪ್ರೇಮವಾತ್ಸಲ್ಯಗಳೆಲ್ಲವನ್ನೂ ಬಸವಣ್ಣ 
ನವರು ಗಳಿಸಿದ್ದರು. ಅವರ ಉಪನಯನದ ಕಥಾನಕವೇ ತಕ್ಕಮಟ್ಟಿಗೆ 
ಆಶ್ಚರ್ಯಕರವಾಗಿದೆ. ತಮ್ಮ ತಂದೆತಾಯಿಗಳ ಬಗ್ಗೆ ಬಸವಣ್ಣನವರಲ್ಲಿ 
ಅದೊಂದು ಕಹಿ ಭಾವನೆಯನ್ನು ಉಂಟುಮಾಡಿತು. ಅವರ ಹೆತ್ತವರು 
ಮೃತರಾಗುವವರೆಗೂ ಈ ಕಹಿ ಉಳಿದಂತೆ ಕಾಣುತ್ತದೆ. ತಮ್ಮ ಅನಂತರದ 
ಕೆಲವು ವಚನಗಳಲ್ಲಿ ಹೆತ್ತವರ ಬಗ್ಗೆ ಬಸವಣ್ಣನವರು ಅನಾದರವನ್ನು 
ತೋರಿಸಿದ್ದಾರೆ. ಹಾಗೂ ತಮ್ಮನ್ನೇ ಚನ್ನಯ್ಯನದಾಸರ ಅನೌರಸ ಶಿಶುವೆಂದು 
ಕರೆದುಕೊಂಡಿದ್ದಾರೆ. ತಮ್ಮೊಂದು ವಚನದಲ್ಲಿ ಅವರು ಹೀಗೆಂದಿದ್ದಾರೆಃ 
"“ಏನಗಾರೂ ಇಲ್ಲ, ಎನಗಾರೂ ಇಲ್ಲವೆಂಬರು; ಬಾಣನವ ನಾನು, 
ಮೆಯೂರನವ ನಾನು; ಕಾಳಿದಾಸನವ ನಾನು" ಕಕ್ಕಯ್ಯ ಹಿರಿಯಯ್ದ 
ಚಿಕ್ಕಯ್ದ, ಚನ್ನಯ ಎತ್ತಿ ಮುದ್ದಾಡಿ ಸಲಹಿದರೆನ್ನ ಕೂಡಲ ಸಂಗಯ್ಯಾ?” 
ಯಾವುದೇ ಕಾಲದಲ್ಲಿಯೂ ಅವರು ತಮ್ಮ ತಂದೆತಾಂಯಿಗಳನ್ನಾಗಲಿ ಅವರ 
ಜಾತಿಯನ್ನಾಗಲಿ  ಜ್ಞಾಪಿನಿಕೊಳ್ಳಲು ಬಯಸಲಿಲ್ಲ. ತಮ್ಮ ತಂದೆ 


1.ಈ ಮೂವರು ಕವಿಗಳನ್ನು ಶಿವನ ಮಹಾ ಭಕ್ತರೆಂದು ಬಹುಮಟ್ಟಿಗೆ ಎಲ್ಲ 
ವೀರಶೈವ ಕವಿಗಳೂ ಸ್ತುತಿಸಿದ್ದಾರೆ. 


ಬಸವಣ್ಣನವರು, ಅವರ ಸಮಕಾಲೀನರು 74 


ತಾಯಿಗಳಿಂದ ಹಾಗೂ ಬಂಧು ಬಾಂಧವರಿಂದ ತಾರುಣ್ಯದಲ್ಲಿ ಸಿಗದಂಥ 
ವಾತ್ಸಲ್ಕ ಬಸವಣ್ಣನವರಿಗೆ ಮ೦ಗಳವೇಡ ಹಾಗೂ ಕಲ್ಕಾಣಗಳಲ್ಲಿ ಸ್ನೇಹಿತ 
ರಿಂದಲೂ ಸಂಗಡಿಗರಿಂದಲೂ ದೊರಕಿತ್ತು. ತಮ್ಮ ಜನರಲ್ಲಿ ಅವರಿಗೆ ಅಚಲ 
ವಾದ ವಿಶ್ವಾಸವಿತ್ತು. ಲಿಂಗಧಾರಣೆ ಮಾಡಿದವನ ಯಜುತ್ತವೆನ್ನು ಪರೀಕ್ಷಿ 
ಸಲು ತಾವು ಎಂದೂ ಪ್ರಯತ್ನಿಸುವುದಿಲ್ಲವೆ೦ದು ಅವರು ತಿಳಿಸಿದ್ದಾರೆ. 
ಎಡದಕ್ಕೆಯಲಿ ಕತ್ತಿ, ಬಲದ ಕೈಯಲಿ ಮಾಂಸ, 
ಬಾಯಲ್ಲಿ ಸುರೆಯ ಗಡಿಗೆ - 
ಕೊರಳಲಿ ದೇವರಿರಲಿ, ಅವರ ಲಿಂಗನೆಂಬೆ, ಸಂಗನೆಂಬೆ, 
ಕೂಡಲಸಂಗಮದೇವಾ, ಅವರ ಮುಖಲಿಂಗಿಗಳಂಬೆನು! 
ಒಬ್ಬ ವೃಕ್ತಿ ವೀರಶೈವನೇ ಅಥವಾ ಅಲ್ಲವೇ ಎಂದು ತಿಳಿಯುವುದಷ್ಟೇ 
ತಮ್ಮ ಮುಖ್ಯ ಆಸಕ್ತಿಯೆಂದು ಬಸವಣ್ಣನವರು ಹೇಳಿದ್ದಾರೆ. ವ್ಹಕ್ತಿಯು 
ಎಷ್ಟರ ಮಟ್ಟಿಗೆ ವೀರಶೈವನೆಂದು ನಿರ್ಧರಿಸುವ ಕಾರ್ಯವನ್ನು ತಾವು 
ದೇವರಿಗೇ ಬಿಟ್ಟರುವುದಾಗಿ ಅವರು ಹೇಳಿದ್ದಾರೆ. ಅವರ ಈ ಪ್ರವೃತ್ತಿಯನ್ನು 
ಒಪ್ಪುವುದು ನಮಗೆ ಕಷ್ಟವಾಗಬಹುದು. ಒಬ್ಬ ಆದರ್ಶವಾದಿಯಂತೆ 
ಅವರು ಸಮಾಜವನ್ನು ಟೀಕಿಸಿದ್ದಾರೆ. ಕೆಲವು ಸಲ ತಮ್ಮ ಜನರನ್ನೇ ಅವರ 
ನ್ನೂನತೆಗಳಿಗಾಗಿ ಬಸವಣ್ಣನವರು ಟೀಕಿಸಿದ್ದುಂಟು. ಕ್ರಾಂತಿಯಲ್ಲಿ ಆಸಕ್ತಿ 
ತಾಳಿದ, ಕಾರ್ಯನಿರತ ವ್ನಕ್ತಿಯಾಗಿ ಅವರಿಗೆ ತಮ್ಮ ಅನುಯಾಯಿಗಳಲ್ಲಿ 
ದೃಢವಾದ ವಿಶ್ವಾಸವಿತ್ತು. ಅವರ ವ್ಯಕ್ತಿ ಮೌಲ್ಯವನ್ನು ಬಸವಣ್ಣನವರು 
ಗುರುತಿಸಿದ್ದರು. 
ಎಲ್ಲ ಬಗೆಯ ಹಾಗೂ ಎಲ್ಲ ವರ್ಗಗಳ ಜನರೂ, ವಿವಿದ ರೀತಿಯ 
ಬುದ್ಧಿಶಕ್ತಿ ಹಾಗೂ ಸಾಮರ್ಥಗಳನ್ನು ಹೂ೦ದಿದ ಜನರೂ ಬಸವಣ್ಣನವರಲ್ಲಿಗೆ 
ಬರುತ್ತಿದ್ದರು... ಇವರಲ್ಲಿ. ನಿಷ್ಕಪಟಗಳಾದ ಭಕ್ತರೂ, ಅನುಭಾವಿಗಳೂ, 
ವಿಚಾರಶೀಲರೂ, ನಾಸ್ತಿಕರೂ ಮತ್ತು ಕೆಲವು ಸಲ ಕಳ್ಳರು ಹಾಗೂ ಪೋಲಿಗಳೂ 
ಕೂಡ ಸೇರಿದ್ದರು. 
ಬಸವಣ್ಣನವರ ಮನೆಗೆ ಬರುತ್ತಿದ್ದ ಸಾಮಾನ್ಕ ಜನರ ಬಗ್ಗೆ ಮೊದಲು 
ತಿಳಿದುಕೊಂಡು ಆಮೇಲೆ ಅವರ ಕ್ರಾಂತಿಯಲ್ಲಿ ಪಾತ್ರವಶಿಸಿದ ಅನುಭಾವಿ 
ಗಳು ಹಾಗೂ ಮುಖಂಡರಲ್ಲಿ ಕೆಲವರನ್ನು ಕುರಿತು ವಿಚಾರ ಮಾಡೋಣ. 
ಕಳಿಂಗದಲ್ಲಿ (ಈಗಿನ ಒರಿಸ್ಸಾ) ಮಹಾದೇವಿ ಸಿಟ್ಟಿಯೆಂಬ ಭಕ್ತನೊಬ್ಬ 
ನಿದ್ದ. ಇವನು ವರ್ತಕ. ಒಂದು ದಿನ ಯಾರೋ ಒಬ್ಬರು ಅವನೆದುರು 
ಒ೦ದು ಹಾಡನ್ನು ಹಾಡಿದರು. ಅದರರ್ಥ ಹೀಗಿತ್ತುಃ " ನಾನು ಬೇಡುವ 
ರಿಲ್ಲದೆ ಬಡವನಾದೆ; ಬೇಡಿದ ಶರಣಂಗೆ ನೀಡದಿದ್ದರೆ ತಲೆದಂಡ! '” ಈ 
ಬಗೆಯ ಪ್ರಜ್ಞಾವಾಕ್ಕವನ್ನು ಕೇಳಿದ ಅವನು ಅಚ್ಚರಿಪಟ್ಟು, ಗಾಡಿ ತುಂಬ 
ಚಿನ್ನ ಮುತ್ತು ಹಾಗೂ ಮಾಣಿಕ್ಕಗಳನ್ನು ಕೇಳುವುದರ ಮೂಲಕ ಬಸವಣ್ಣ 


ಕತಾ 


10 ಬಸವಣ್ಣನವರು 


ನವರನ್ನು ಪರೀಕ್ಷಿಸಲು ನಿರ್ಧರಿಸಿದ. ಅವನು ಕಲ್ಮಾಣಕ್ಕೆ ಬಂದು, ಬಸವಣ್ಣ 
ನವರು ಪ್ರಾಮಾಣಿಕರಾದ ಮಹಾಭಕ್ತರೆಂಬುದು ತಿಳಿದು ಸ್ವತಃ ಲಜ್ಜಿಪಟ್ಟ. 
ಆದರೆ ಬಸವಣ್ಣನವರಲ್ಲಿ ಏನೂ ಕೇಳದೆ ಹಾಗೆಯೇ ಬರಲು ಮನಸ್ಸಾಗಲಿಲ್ಲ. 
ಈ ತಿಕ್ಕಾಟದಲ್ಲಿ ಸಿಲುಕಿದ ಮಹಾದೇವಿ ಸೆಟ್ಟಿ ಗಾಡಿ ತುಂಬ ಧಾನ್ನ 
ಕೊಡುವಂತೆ ಬೇಡಿಕೊ೦ಡ. ಇದನ್ನು ಕ೦ಡು ನಕ್ಕ ಬಸವಣ್ಣನವರು ಅವನಿಗೆ 
ಅಪಾರ ಸಂಪತ್ತನ್ನು ನೀಡಿದರು. 
ಬಸವಣ್ಣನವರ ಒಳ್ಳೆಯತನದ ಪ್ರಯೋಜನ ಪಡೆದವರೂ ಇದ್ದರು. 
ಶಿವಭಕ್ತರ ವೇಷತೊಟ್ಟ ಕೆಲವು ಕಳ್ಳರು ಅವರಲ್ಲಿಗೆ ಬಂದು ಅವರ ಆತಿಥ್ರ 
ವನ್ನು ಪಡೆದರು. ಲಿ೦ಗಧಾರಣೆಯ ಬದಲು ಅವರು ಚಿಕ್ಕ ಬದನೆಕಾಯಿ 
ಗಳನ್ನು ಬಟ್ಟೆಯ ಚೂರಿನಲ್ಲಿ ಕಟ್ಟಿಕೊಂಡು ತಮ್ಮ ದೇಹದಲ್ಲಿ ಧರಿಸಿದ್ದರು. 
ಪೂಜೆಯ ಸಮಯದಲ್ಲಿ ಲಿಂಗಗಳನ್ನು ಹೊರತೆಗೆಯುವಂತೆ ಅವರನ್ನು 
ಬಸವಣ್ಣನವರು ಕೇಳಿಕೊಂಡರು. ಆಗ ಕಳ್ಳರು ಚಕಿತರಾದರು. ಹಾಗೂ 
ಭಯದಿಂದ ನಡುಗಿದರು. ಅವರು ಠಕ್ಕರೆಂದು ತತ್‌ಕ್ಷಣ ಬಸವಣ್ಣನವರಿಗೆ 
ಅರಿವಾಯಿತು. ಆದರೂ ಅತ್ಸಂತ ಗೌರವದಿಂದಲೇ ಅವರೊಡನೆ ನಡೆದು 
ಕೊಂಡರು, ಠಕ್ಕರು ಪಶ್ಚಾತ್ತಾಪಪಟ್ಟು ಬಸವಣ್ಣನವರ ಮಾಂತ್ರಿಕ ವಶೀಕರಣ 
ಶಕ್ತಿಗೆ ಒಳಗಾಗಿ ಅವರ ಶಿಷ್ಕರಾದರು. 
ಇನ್ನೊಂದು ಸಂದರ್ಭದಲ್ಲಿ ಭಕ್ತರಂತೆ ವೇಷ ತೊಟ್ಟು ಕೆಲವು ಕಳ್ಳರು 
ಬಸವಣ್ಣನವರ ಗೋಮಾಳಕ್ಕೆ ಹೋಗಿ ಕೆಲವು ಹಸುಗಳನ್ನು ಕದ್ದರು. ಆಗ 
ದನ ಕಾಯುವ ಹುಡುಗ ಬಸವಣ್ಣನವರಲ್ಲಿಗೆ ಬಂದು ಅವುಗಳನ್ನು ಬಿಡಿಸಿ 
ಹಿಂದೆ ತರಲು ಜನರನ್ನು ಕಳುಹಿಸುವಂತೆ ಕೇಳಿಕೊಂಡ. ಬಸವಣ್ಣನವರ 
ಪ್ರತಿಕ್ರಿಯೆ ತುಂಬಿ ಅನಿರೀಕ್ಲಿತವಾಗಿತ್ತು. ಅವರು "ಶಿವನ ವೇಷವೂ ಕಳ್ಳತನವೂ 
ಒಂದೆಡೆ ಇರಲು ಸಾಧ್ಯವಿಲ್ಲ' ಎ೦ದು ಹೇಳಿದರು. ಹಸುಗಳು ಸೇರಬೇಕಾದ 
ಸ್ಥಳವನ್ನೇ ಸೇರಿವೆ ಎಂದು ಭಾವಿಸಿದರು. ಭಾವಪರವಶರಾದ ಅವರು ಈ 
ವಚನವನ್ನು ಹಾಡಿದರು: 
ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂ ಭೋ ನಿಮ್ಮ ಧರ್ಮ! 
ಬೊಬ್ಬಿಡಿದಿರಿ೦ಂ ಭೋ, ನಿಮ್ಮ ಧರ್ಮ! 
ಆರಡದಿರಿ೦ ಭೋ, ನಿಮ್ಮ ಧರ್ಮ! 
ಅಲ್ಲಿ ಉಂಬಿರೆ ಸಂಗ, ಇಲ್ಲಿ ಉಂಬರೆ ಸಂಗ! 
ಕೂಡಲಸಂಗಮದೇವ, ಏಕೋ ಬಾವ! 
ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಹಸಿದ ಕರುಗಳ ಬಗ್ಗೆ ಸಂಕಟಪಟ್ಟರು. 
ಹಸುಗಳನ್ನು ಹಿಂದೆ ಕರೆದುಕೊಂಡು ಬರುವ ಬದಲು, ಕಣ್ಣುಗಳಲ್ಲಿ 
ಸಂತೋಷಾಶ್ರುಗಳೆನ್ನು ತುಂಬಿಕೊಂಡ ಅವರು, ಕರುಗಳನ್ನೂ ಅವುಗಳ 
ತಾಯಿಗಳಲ್ಲಿಗೆ ಕಳುಹಿಸಿದರು. (ಆದರೆ ಆ ಕರುಗಳನ್ನು ಪಡೆಯಲು 


ಬಸವಣ್ಣನವರು, ಅವರ ಸಮಕಾಲೀನರು 13 


ಕಳ್ಳರು ಅಲ್ಲಿದ್ದರೇ ಎಂಬುದನ್ನು ಈ ಕಥೆ ತಿಳಿಸುವುದಿಲ್ಲ) 

ಕಲ್ಯಾಣದಲ್ಲಿ ಶಿವಭಕ್ಷನೂ ಆಗಿದ್ದ ಪ್ರೇಮಿಯೊಬ್ಬನಿದ್ದ. ಅವೆನ 
ಪ್ರೇಯಸಿಗೆ ನೀಲಲೋಚನೆ ಧರಿಸಿದ್ದ ಕರ್ಣಕುಂಡಲಗಳ ಬಗ್ಗೆ ಆಸೆ 
ಉಂಟಾಯಿತು. ಅವುಗಳನ್ನು ಹೇಗಾದರೂ ಮಾಡಿ ತನಗೆ ತಂದುಕೊಡ 
ಬೇಕೆಂದು ಅವಳು ಪ್ರಿಯನಲ್ಲಿ ಕೇಳಿಕೊಂಡಳು. ಅವನು ಒಂದು ದಿನ 
ರಾತ್ರಿ ಬಸವಣ್ಣನವರ ಮನೆಗೆ ನುಗ್ಗಿದ ಹಾಗೂ ನೀಲಲೋಚನೆಯ ಕರ್ಣ 
ಕುಂಡಲಗಳನ್ನು ಕದ್ದು ಕೊಂಡು ಹೋಗುವ ಪ್ರಯತ್ನ ನಡೆಸಿದ. 
ನೀಲಲೋಚನೆಗೆ ಎಚ್ಚರವಾಯಿತು. ಅವಳು ಕಳ್ಳ!" "ಕಳ್ಳ'! ಎಂದು ಕಿರುಚಿ 
ಕೊಂಡಳು. ಬಸವಣ್ಣನವರಿಗೂ ಎಚ್ಛ್ಚರವಾಂ"೨ತು. ಅವರು ತಮ್ಮೆದುರು 
ನಡುಗುತ್ತ ನಿಂತಿದ್ದ ಭಕ್ತನನ್ನು ನೋಡಿದರು. ಅವರು ಭಕ್ಷನನ್ನಲ್ಲ; ಬದಲಾಗಿ 
ಭಕ್ತನಿಗೆ ತೊಂದರೆ ಕೊಡುತ್ತಿರುವುದಕ್ಕಾಗಿ ನೀಲಲೋಚನೆಯನ್ನೇ ಬಯ್ದು 
ತೆಗೆದು ಕೊಡಾ ಎಲೆ ಚಂಡಾಲಗಿತ್ತಿ' ಎಂದು ಬಿಯ್ದರು. ಶಿವಭಕ್ತರಲ್ಲಿ 
ಬಸವಣ್ಣನವರಿಗಿದ್ದ ಶ್ರದ್ಧೆ ಇಷ್ಟೊ೦ದು ಗಾಢವಾಗಿತ್ತು. ನೀಲಲೋಚನೆಯೂ 
ಸಂತೋಷದಿಂದಲೇ ತನ್ನ ಆಭರಣಗಳನ್ನು ತೆಗೆದು ಕೊಟ್ಟಳು. ಅವಳು 
ಮತ್ತು ಅವಳ ಸೋದರಿ - ಇವರಿಬ್ಬರೂ ತಮ್ಮ ಗಂಡನಿಗಾಗಿ ಸರ್ವಸ್ವವನ್ನೂ 
ತ್ಯಾಗ ಮಾಡಲು ಸಿದ್ಧರಾಗಿದ್ದರು. 

ಬಿಸವಣ್ಣನವರಲ್ಲಿಗೆ ಬರುತ್ತಿದ್ದ ಜನರು ಯಾವ ರೀತಿಯವರಾಗಿದ್ದರು 
ಎ೦ಬ ನೋಟವೊ೦ದನ್ನು ಈ ಕಥಾನಕಗಳು ನಮಗೆ ನೀಡುತ್ತವೆ. ಅವರಲ್ಲಿ 
ಅನೇಕರು ಸರಳರೂ ಬಡವರೂ ಕಡಿಮೆ ಬುದ್ಧಿವಂತರೂ ಅಶಿಕ್ಸಿತರೂ ಲೋಭಿ 
ಗಳೂ ಆಗಿದ್ದರು. ಅವರೆಲ್ಲರ ಉದ್ದಾರವೇ ಬಸವಣ್ಣನವರ, ಕ್ರಾಂತಿಯ 
ಧ್ಯೇಯವಾಗಿತ್ತು ಎಂಬುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಅವರನ್ನು 
ದೂರ ಇರಿಸುವ ಪ್ರಶ್ನೆಯೇ ಇದ್ದಿರಲಿಲ್ಲ. ಅಲ್ಲದೆ ಅನುಭಾವಿಗಳೂ 
ವಿದ್ವಾಂಸರೂ ಬಸವಣ್ಣನವರಲ್ಲಿಗೆ ಬರುತ್ತಿದ್ದರು. ಅವರು ಬಸವಣ್ಣನವರಿಂದ 
ಅನೇಕ ವಿಚಾರಗಳನ್ನೂ ಕಲಿತರು ಹಾಗೂ ಅವರಿಗೆ ಅನೇಕ ವಿಚಾರಗಳನ್ನು 
ಕಲಿಸಿದರು. ಶೀಗೆ ಆಧ್ಯಾತ್ಮಿಕ ಜ್ಞಾನಿಗಳು ಕ್ರಾಂತಿಯಲ್ಲಿ ಸಕ್ರಿಯ ಪಾತ್ರ 
ವನ್ನು ನಿರ್ವಹಿಸಿ ಅದರ ಯಶಸ್ಸಿಗೆ ತಮ್ಮ ಕೊಡುಗೆ ಸಲ್ಲಿಸಿದರು. 

ಇಂಥವರಲ್ಲಿ ಅಲ್ಲಮಪ್ರಭು ಅಥವಾ ಪ್ರಭುದೇವ ಅಗ್ರಗಣ್ಣನಾಗಿದ್ದ. 
ಇವನು ಕರ್ನಾಟಕದಲ್ಲಿ ಜನ್ನ ತಾಳಿದ ಮಹಾ ಅನುಭಾವಿಗಳಲ್ಲಿ ಒಬ್ಬ. 
ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲ್ಲಿ ಜನಿಸಿದ ಇವನು ಕಾಮಲತೆಯೆಂಬ 
ತರುಣಿಯನ್ನು ಪ್ರೇಮಿಸಿ ಅವಳೊಂದಿಗೆ ಕೆಲವು ವರ್ಷಗಳನ್ನು ಸಂತೋಷ 
ವಾಗಿ ಕಳೆದ. ಇನ್ನೂ ಪ್ರೀತಿ ಹಾಗೂ ಸಂತೋಷಗಳ ಸ್ವಪ್ನಲೋಕದಲ್ಲಿ ಅವರಿರು 
ವಾಗಲೇ ಕಾಮಲತೆ ತೀವ್ರ ಜ್ವರದಿಂದ ಸತ್ತಳು. ಅವಳ ಸಾವಿನಿಂದ ಅಲ್ಲಮ 
ಪ್ರಭುವಿಗೆ ಅತ್ಸಂತ ದುಃಖವಾಯಿತು. ಈ ಘಟನೆ ಅವನ ಜೀವನದ 


74 ಬಸವಣ್ಣನವರು 


ಒಂದು ತಿರುವು ಬಿಂದುವಾಗಿ ಪರಿಣಮಿಸಿತು. ಕಾಮಲತೆಯೊಂದಿಗಿದ್ದ 
ಪ್ರೇಮವನ್ನು ದೇವರ ಮೇಲಿನ ಪ್ರೀತಿಯಾಗಿ ಉನ್ನತೀಕರಿಸಲು ಅವನು 
ಹೋರಾಟ ನಡೆಸಿದ. ಮಾನಸಿಕ ತಿಕ್ಕಾಟ, ಹೋರಾಟ ಹಾಗೂ ಉಗ್ರ ಸಾಧನೆಗಳ 
ಅನೇಕ ವರ್ಷಗಳು ಕಳೆದುಹೋದ ಅನಂತರ ಅವನು ದೇವರನ್ನು ಅರಿತು 
ವಿವೇಕಿಯೂ ಜ್ಞಾನಿಯೂ ಆದ. 

ಜ್ಞಾನಿಯಾದ ಅಲ್ಲಮ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿದ; ದೈವ 
ಭಕ್ತರನ್ನು ಭೇಓಯಾಗಿ ಅವರೊಂದಿಗೆ ತನ್ನ ಅನುಭವಗಳನ್ನು ಹಂಚಿಕೊಂಡ, 
ಅವರಿಗೆ ದೇವರನ್ನು ಸೇರುವ ಮಾರ್ಗವನ್ನು ತೋರಿಸಿದ. ತನ್ನ ಪ್ರೀತಿಯ 
ಸೋದರನನ್ನು ಕಳೆದುಕೊಂಡು ಅಳುತ್ತಿದ್ದ ಮುಕ್ತಾಯಕ್ಕನನ್ನು ಸಂತೈಸಿ 
ಸಮಧಾನ ಪಡಿಸಿದ ಹಾಗೂ ಅವಳನ್ನು ಅನುಭಾವಿಯನ್ನಾಗಿ ಪರಿವರ್ತಿಸಿದ. 
ಗೊಗ್ಗಯ್ಕ ಮತ್ತು ಸಿದ್ದರಾಮರಂಥವರನ್ನು ಭೇಟಯಾಗಿ ಅವರಿಗೆ 
ಲಿಂಗಾರಾಧನೆಯ ನಿಜವಾದ ಮಹತ್ವವನ್ನು ಬೋಧಿಸಿದ. ಸಿದ್ದರಾಮ 
ವೀರಶೈವನಾಗಿ ಮತಾಂತರ ಹೊಂದಲು ಅಲ್ಲಮನೇ ಮುಖ್ಯ ಕಾರಣನಾಗಿ 
ದ್ದಾನೆ. ಅವನು ಮತಾಂತರಗೊಂಡ ಈ ಘಟನೆ ವೀರಶೈವ ಧರ್ಮ ವೇಗ 
ವಾಗಿ ಅಭಿವೃದ್ದಿ ಹೂಂದಲು ಕಾರಣವಾಯಿತು. (ಏಕೆಂದರೆ ನಾವು ಮುಂದೆ 
ನೋಡುವಂತೆ ಸಿದ್ದರಾಮನು ಆ ಕಾಲದಲ್ಲಿ ತುಂಬ ಜನಪ್ರಿಯನಾದ ವೃಕ್ಷ 
ಯಾಗಿದ್ದ ಹಾಗೂ ಪ್ರಭಾವಿಯಾದ ಸಾಮಾಜಿಕ ಕಾರ್ಯಕರ್ತನಾಗಿದ್ದ. 
ಅವನಿಗೆ ಅನೇಕ ಮಂದಿ ಅನುಯಾಯಿಗಳೂ ಇದ್ದರು) ಅಲ್ಲಮಪ್ರಭು 
ಸಿದ್ದರಾಮನನ್ನು ಕಲ್ಮಾಣಕ್ಕೆ ಕರೆದುಕೊಂಡು ಬ೦ದ; ಕ್ರಾಂತಿಯ ಮುಖಂಡ 
ರೆಲ್ಲರನ್ನೂ ಅವನಿಗೆ ಭೇಟ ಮಾಡಿಸಿದ -ಬಸವಣ್ಣನವರೂ ಸೇರಿದಂತೆ ಈ 
ಮುಖಂಡರು ಅಲ್ಲಮಪ್ರಭುವನ್ನು ತಮ್ಮ ಆಧ್ಯಾತ್ಮಿಕ ಗುರುವಾಗಿ ಭಾವಿಸಿ 
ತಮ್ಮ ಸಾಧನೆಯಲ್ಲಿ ಅವನ ಮಾರ್ಗದರ್ಶನವನ್ನು ಪಡೆದರು. ಬಸವಣ್ಣನವರ 
ಮನೆಯಲ್ಲಿ ನಡೆಯುತ್ತಿದ್ದ ವಿಚಾರಗೋಹ್ಠಿಗಳಲ್ಲಿ ನಿಸ್ಸಂದೇಹವಾಗಿಯೂ 
ಅಲ್ಲಮನೇ ಪ್ರಧಾನ ಪಾತ್ರ ವಠಿಸುತ್ತಿದ್ದ.. ಗೋಷ್ಠಿಯಲ್ಲಿ ಭಾಗವಹಿಸು 
ವವರು ಅಲ್ಲಮನ ಅಪಾರ ವಿದ್ವತ್ತು -ಜ್ಞಾನಗಳೆ ಪ್ರಯೋಜನ ಪಡೆದರು. 
“ಶೂನ್ನ ಸಿಂಹಾಸನ''! ವನ್ನೇರಲು ಅಲ್ಲಮನೇ ಅವಿರೋಧವಾಗಿ ಆಯ್ಕೆ 
ಗೊ೦ಡನೆ೦ದು ಹೇಳಲಾಗಿದೆ. ಅವನು ಆದ್ಯಾತ್ಮಿಕ ಅನುಭವನ್ನು ಪಡೆದ 
ಅನುಭಾವಿಯಾಗಿ ಖ್ಯಾತಿ ಹೊಂದಿದ್ದನೆಂಬುದಕ್ಕೆ ಈ ನಿದರ್ಶನವೇ ಸಾಕು. 


1. "ಶೂನ್ಶ ಸಿ೦ಹಾಸನ'ದ ಪರಿಕಲ್ಪನೆ ರಹಸ್ಕಾರ್ಥದಿಂದ ಕೂಡಿದೆಯೆಂಬುದಕ್ಕೆ 
ಆಧಾರವಿದೆ. ಸಾಧಕನೊಬ್ಬ ಏರಬಹುದಾದ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಈ ಪದ 
ಸಂಕೇತವಾಗಿದೆ. ದೇವರು ಶೂನ್ಶ್ಮನೂ ಹೌದು, ಪರಿಪೂರ್ಣನೂ ಹೌದೆಂದು 
ವೀರಶೈವ ಧರ್ಮ ನಂಬುತ್ತದೆ. 


ಬಸವಣ್ಣನವರು, ಅವರ ಸಮಕಾಲೀನರು 75 


ಅಲ್ಲಮನ ವಚನಗಳು ಸುಂದರವಾಗಿವೆ; ಆದರೆ ಸರಳವಾಗಿಲ್ಲ. ಅವನ 
ಕೆಲವೆ. ವಚನಗಳಿಗೆ “ಬೆಡಗಿನ ವಚನ'ಗಳೆಂಬ ಹೆಸರಿದೆ. “ಬೆಡಗು” 
ವಎ೦ಬುದರ ಪದಶಃ ಅರ್ಥ *“ಚೆಲುವು' ಅಥವಾ “*ಹೂಸತನ'. ಈ ಶಬ್ದಕ್ಕೆ 
ಅಸಾಮಾನ್ಸತೆ ಎಂಬ ಅರ್ಥವೂ ಇದೆ. ಈ ಬೆಡಗಿನ ವಚನಗಳು ಸ್ವಭಾವತಃ 
ವಿರೋಧೋಕ್ತಿಯಿ೦ದ ಕೂಡಿದ್ದು, ಸಾಮಾನನಿಗೆ ಒಂದು ಅರ್ಥವನ್ನು 
ಕೊಟ್ಟರೆ, ವೀರಶೈವ ದೀಕ್ಷೆ ಪಡೆದವನಿಗೆ ಇನ್ನೊ೦ದರ್ಥ ನೀಡುತ್ತವೆ. ಈ 
ವಚನಗಳ ಭಾಷೆಯನ್ನು ತಾಂತಿಕ ಗ್ರಂಥಗಳ “ಸಂದಾಭಾಷಾಕ್ಕೆ 
ಹೋಲಿಸಬಹುದು. 

ಅಕ್ಕಮಹಾದೇವಿ ಪ್ರಾಯಃ ಕರ್ನಾಟಕದ ಮಹಾಶರಣೆಯರಲ್ಲಿ ಒಬ್ಬಳು. 
ಇವಳನ್ನು ರಾಜಾಸ್ಥಾನದ ಮೀರಾಬಾಯಿ ಹಾಗೂ ತಮಿಳುನಾಡಿನ 
ಆ೦ಡಾಳ್‌ಗೆ ಹೋಲಿಸಬಹುದು. ಬಳ್ಳಿಗಾವೆಗೆ ಸಮೀಪದಲ್ಲಿರುವ ಚಿಕ್ಕ ಪಟ್ಟಣ 
ವೊಂದರಲ್ಲಿ ಇವಳು ಜನ್ನ ತಾಳಿದಳು. ಬಾಲ್ಕದಲ್ಲಿಯೇ ದೈವ ಪ್ರೇಮವನ್ನು 
ಬೆಳೆಸಿಕೊಂಡ ಇವಳು, ಬೆಳೆಯುತ್ತಿದ್ದಂತೆ ತನಗೆ ಶಿವನೊಡನೆ ಮದುವೆ 
ಯಾಗಿರುವುದಾಗಿ ಭಾವಿಸತೊಡಗಿದಳು. ತಾನು ಶಿವನ ಪ್ರೇಯಸಿಯೆಂದೂ 
ಅವಳಿಗೆ ಅನಿಸತೊಡಗಿತು. ಆ ಪಟ್ಟಿಣವನ್ನು ಆಳುತ್ತಿದ್ದ ಸಾಮ೦ತ ರಾಜನಾದ 
ಕೌಶಿಕ  ಅಕ್ಕಮಹಾದೇವಿಯನ್ನು ಮದುವೆಯಾಗಲು ಅಪೇಕ್ಬಿಸಿದ. 
ಮೊದಲು ಕೌಶಿಕನನ್ನು ವಿವಾಹವಾಗಲು ಅಕ್ಕಮಹಾದೇವಿ ಸ್ಪಷ್ಟವಾಗಿ 
ನಿರಾಕರಿಸಿದಳು. ಆದರೆ ಅನಂತರ ರಾಜನ ಬೆದರಿಕೆಗೊಳಗಾಗಿ ಮದುವೆ 
ಯಾಗಲೇ ಬೇಕಾಗಿ ಬಂತು. ತರುವಾಯ ಸ್ಪಲ್ಪ ಕಾಲ ಅವಳು ಕೌಶಿಕನ 
ಅರಮನೆಯಲ್ಲಿ ಅವನ ಮಡದಿಯಾಗಿ ಜೀವನ ಸಾಗಿಸಿದಳು. ಆದರೆ 
ಅವಳು ಮನಸ್ಸಿನಲ್ಲಿ ಶಿವನನ್ನೇ ಮದುವೆಯಾಗಿದ್ದಳು. ಇಂಥ ಇಬ್ಬಂದಿ 
ಬದುಕು ನಡೆಸುವುದು ಕಷ್ಟವೆಂದು ಅನಿಸಿದಾಗ, ಅವಳು ತಾನೇ ವಿಚ್ಛೇದನ 
ಪಡೆದು ಅರಮನೆಯನ್ನು ತೊರೆದು ಹೊರಟಳು. ಅಂದಿನಿಂದ, ದೈವೀ 
ಭಾವನೆಯ ಹಾಗೂ ದೇವರನ್ನು ಕುರಿತ ಹಾಡುಗಳನ್ನು ಹಾಡುತ್ತ ಸ್ಥಳದಿಂದ 
ಸ್ಥಳಕ್ಕೆ ಸ೦ಚರಿಸತೊಡಗಿದಳು. 

ಪತಿಯಿ೦ದ ವಿಚ್ಛೇದನ ಪಡೆದದ್ದು ಅಕ್ಕಮಹಾದೇವಿಯ ಸಾಹಸದ 
ಕಾರ್ಯವಾಗಿತ್ತು. ಅವಳ ಆ ವರ್ತನೆಯನ್ನು ಪ್ರಾಯಃ ಅನೇಕರು ಒಪ್ಪಿರ 
ಲಾರರು. ಆದರೆ ಅಲ್ಲಮ ಮತ್ತಿತರ ಶರಣರಿಗೆ ಅವಳ ಬಗ್ಗೆ ಅತ್ಸಂತ 
ಗೌರವವಿತ್ತು. ಅವಳು ಶಿವನ ನಿಜವಾದ ಭಕ್ತೆ ಎಂಬುದನ್ನು ವಿಶ್ವಕ್ಕೆ 
ತೋರಿಸಲು ಅವರು ಬಯಸಿದರು. ಅಕ್ಕಮಹಾದೇವಿ ಕಲ್ಕಾಣಕ್ಕೆ ಬಂದು 
ಬಸವಣ್ಣನವರ ಮನೆಯಲ್ಲಿದ್ದ ಶರಣರನ್ನು ಭೇಓಯಾದಳು. ಅಲ್ಲಮ 
ಕೆಲವು ಶೋಧನ ಪ್ರಶ್ನೆಗಳನ್ನು ಕೇಳಿದಾಗ, ಅಕ್ಕಮಹಾದೇವಿ ತೃಪ್ತಿಕರ ಉತ್ತರ 
ನೀಡಿದಳು. ಅವಳದು ಪರಿಶುದ್ಧವಾದ ದೈವ ಪ್ರೇಮವೆಂದೂ ಆ ಪ್ರೇಮವೇ 


16 ಬಸವಣ್ಣನವರು 


ಮದುವೆಯಂತಹ ಒಂದು ಸುಸ್ಥಾಪಿತ ಸಾಮಾಜಿಕ ವ್ಯವಸ್ಥೆಯನ್ನು ಕಡೆ 
ಗಣಿಸಲು ಅವಳಿಗೆ ಧೈರ್ಯ ನೀಡಿತೆಂದೂ ಅವಳ ಉತ್ತರಗಳಿಂದ ಜನರಿಗೆ 
ಮನವರಿಕೆಯಾಯಿತು. ಶಿವನೊಡನೆ ಅವಳೆ ಮದುವೆಯನ್ನು ತಮ್ಮ ಮನೆ 
ಯಲ್ಲಿಯೇ ಬಸವಣ್ಣನವರು ನೆರವೇರಿಸಿದರು. ಹೀಗೆ ಶಿವನೊಡನೆ ಅಕ್ಕ 
ಮಹಾದೇವಿಗೆ ಇದ್ದ ಸಂಬಂಧ ನ್ಮಾಯವಿಹಿತವಾದಂತೆ ಕಂಡು ಬರುತ್ತದೆ. 
ಅನಂತರ ಅವಳು ಕಲ್ಕಾಣದಿ೦ದ ಆಂಧ್ರಪ್ರದೇಶದ ಶ್ರೀಶೈಲಕ್ಕೆ ತೆರಳಿ ಅಲ್ಲಿ 
ಶಿವೈೆಕ್ಕಛಾದಳು. 

ಸ್ವರೂಪದಲ್ಲಿ ಭಾವಗೀತೆಗಳಂತಿರುವ ಅತ್ಯಂತ ಸುಂದರವಾದ ಕೆಲವು 
ವಚನಗಳನ್ನು ಅಕ್ಕಮಹಾದೇವಿ ರಚಿಸಿದ್ದಾಳೆ. ಆಧ್ಯಾತ್ಮಿಕ. ಯಾತ್ರೆಯಲ್ಲಿ 
ಅವಳು ಎದುರಿಸಿದ ಎಲ್ಲ ಸಂಕ್ಟೋಭೆಗಳನ್ನೂ ಸಂಘರ್ಷಗಳನ್ನೂ ಇವು 
ತಿಳಿಸುತ್ತವೆ. ಸಾಹಿತ್ಲಿಕ ಗುಣಕ್ಕೆ ಸ೦ಬ೦ಧಿಸಿರುವಷ್ಟರಮಟ್ಟಗೆ ಹೇಳುವು 
ದಾದರೆ, ಬಸವಣ್ಣನವರ ವಚನಗಳನ್ನು ಬಿಟ್ಟರೆ, ಅಕ್ಕಮಹಾದೇವಿಯ 
ವಚನಗಳೇ ಪ್ರಥಮ ಸ್ಥಾನಗಳಿಸುತ್ತವೆ. 

ಸಿದ್ದರಾಮ ಹನ್ನೆರಡನೆಯ ಶತಮಾನದ ಖ್ಯಾತ ವ್ಹಕ್ತಿಗಳಲ್ಲಿ ಒಬ್ಬ. 
ಅವನು ಶಿವನ ಭಕ್ತನಾಗಿದ್ದ ಹಾಗೂ ಪ್ರಾಯಃ ಲಕುಲೀಶಪಾಶುಪತ ಪಂಥಕ್ಕೆ 
ಸೇರಿದ್ದ. ಧರ್ಗ ಪ್ರಸಾರ ಮಾಡಬೇಕೆಂಬ ಉತ್ಸಾಹವಿದ್ದ ಇವನು ಸಾಮಾಜಿಕ 
ಕಾರ್ಯ ಕರ್ತನಾಗಿದ್ದ. ಮಠ ವೊ೦ದರ ಅಧ್ಯಕ್ಷನಾಗಿದ್ದ ಸಿದ್ಧರಾಮನಿಗೆ 
ಅನೇಕ ಶಿಷ್ಕರಿದ್ದರು. ಸಿದ್ದರಾಮನ ಊರಾದ ಸೊನ್ನಲಿಗೆ (ಮಹಾರಾಷ್ಟದ 
ಶೋಲಾಪುರ) ಒಂದು ಚಿಕ್ಕೆ ಗ್ರಾಮವಾಗಿತ್ತು. ಆದರೆ ಅವನು ಅದನ್ನು 
ದೊಡ್ಡ ಪಟ್ಟಣವನ್ನಾಗಿ ಮಾಡಿದ. ಅಲ್ಲಿ ಅವನು ದೊಡ್ಡ ದೇವಾಲಯ 
ವೊ೦ದನ್ನು ಕಟ್ಟಸಿ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ. ಇತರ ಸ್ಥಳ 
ಗಳಲ್ಲಿಯೂ ಸಿದ್ದರಾಮ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ. ಶೋಲಾ 
ಪುರದಲ್ಲಿ ಈಗಲೂ ಯುಕ್ತ ಸ್ಥಿತಿಯಲ್ಲಿರುವ ದೊಡ್ಡ ಕೆರೆಯೊಂದನ್ನು 
“ದನಗಳಿಗೆ, ಜನಗಳಿಗೆ, ಕ್ರಿಮಿಕೀಟಾದಿಗಳಿಗೆ ನೀರನ್ನು ಒದಗಿಸಲು' ಕಟ್ಟ 
ಸದವನೂ ಸಿದ್ದರಾಮನೇ ಆಗಿದ್ದಾನೆ.  'ಎಲ್ಲ ಕಣ್ಣುಗಳಿಂದ ಎಲ್ಲ ಹನಿ 
ಕಣ್ಣೀರನ್ನೂ' ತೆಣಣೆಯುವುದು ಅವನ ಬಯಕೆಯಾಗಿತ್ತು. ಅನೇಕ ಬಡವ 
ರನ್ನು ಯಣಮುಕ್ಷರನ್ನಾಗಿ ಮಾಡಿದ ದಯಾಳು ಸಿದ್ದರಾಮ. ತಾನು 
ಕಟ್ಟಿದ ದೇವಾಲಯಗಳಲ್ಲಿ ಅವನು ಸಮೂಹ ವಿವಾಹಗಳ ವೃವಸ್ಥಿ 
ಮಾಡಿಸಿದ. ಹಾಗೂ ಕನಿಷ್ಠ ವೆಚ್ಚದಲ್ಲಿ ಮದುವೆಗಳನ್ನು ನೆರವೇರಿಸಲು 
ಬಡವರಿಗೆ ಸಹಾಯ ಮಾಡಿದ. ಸಿದ್ದರಾಮನ ಸಮಕಾಲೀನರು ಅವನನ್ನು 
ದೇವರೆಂದೇ ಭಾವಿಸಿದ್ದರು. ಸಿದ್ದರಾಮನಿಗೆ ತಿಳಿಯ ಹೇಳಿ ಅವನನ್ನು 
ವೀರಕ್ಕೈಿವಧರ್ಮಕ್ಕೆ  ಮತಾಂತರಗೊಳಿಸುವುದರಲ್ಲಿ ಅಲ್ಲಮಪ್ರಭು ಯಶಸ್ವಿ 
ಯಾದ. ಅಲ್ಲಮನ ಮಾರ್ಗದರ್ಶನದಲ್ಲಿ ಸಿದ್ದರಾಮ ಆಧ್ಯಾತ್ಮಿಕ ಆಚರಣೆ 


ಬಸವಣ್ಣನವರು, ಅವರ ಸಮಕಾಲೀನರು 77 


ಗಳನ್ನು ಪ್ರಾರಂಭಿಸಿದ ಹಾಗೂ ತಾನು ಆ ಮೊದಲು ಕಬ್ಟಸಿದ ಕೆರೆಯ 
ನಡುವೆ ನಿರ್ಮಿಸಲಾದ ಸುತ್ತುಗಟ್ಟುಳ್ಳ ಚಿಕ್ಕ ಪ್ರದೇಶವೊಂದರಲ್ಲಿ 
ಶಿವೈಕ್ಕನಾದ. 

ಸಕಲೇಶಮಾದರಸ ಬಸವಣ್ಣನವರ ಹಿರಿಯ ಸಮಕಾಲೀನರಲ್ಲಿ ಒಬ್ಬ. 
ಶ್ರೀಶೈಲದಿ೦ದ ಬಂದ ಇವನು ಕಲ್ಕಾಣದಲ್ಲಿ ಕೆಲ ಕಾಲ ಕಳದ. ಇವನೊಬ್ಬ 
ದೊಡ್ಡ ಸಂಗೀತ ವಿದ್ವಾಂಸ. *ರಾವಣಹಸ್ತ', *ಕಿನ್ನರವೀಣೆ', “ಕಚ್ಛಪವೀಣೆ', 
'ಸಾರಂಗವೀಣೆ'ಗಳಂತಹ ವಾದ್ಯಗಳನ್ನು ಇವನು ಶಾಸ್ತ್ರೀಯವಾಗಿ ನುಡಿಸು 
ತಿದ್ದ. ಇವನು ವಚನಕಾರನೂ ಹೌದು. ಸಕಲೇಶಮಾದರಸನನ್ನು ತುಂಬ 
ಮೆಚ್ಚಿದ ಬಸವಣ್ಣನವರು ಅವನಿಂದ ಅನೇಕ ವಿಚಾರಗಳನ್ನೂ ನುಡಿಗಟ್ಟು 
ಗಳನ್ನೂ ಎರವಲು ಪಡೆದಿದ್ದಾರೆ. 

ಮಡಿವಾಳ ಮಾಚಯ ಒಬ್ಬ ಅಗಸ. ಇವನು ನಿಷ್ಠಾವಂತ ವೀರಶೈವ. 
ಕಲ್ಕಾಣದಲ್ಲಿ ನೆಲಸಿದ ಶಿವಭಕ್ತರ ವಸ್ತ್ರಗಳನ್ನು ಒಗೆಯುವುದೇ ಇವನ 
ಕಾಯಕವಾಗಿತ್ತು. ಇವನು ಬೆಂಕಿಯಂಥ ವ್ಹಕ್ತಿ. ರಾಜನಿಗೂ ಹದರುತ್ತಿರಲಿಲ್ಲ. 
ಒಂದು ಕಥೆಯ ಪ್ರಕಾರ, ರಾಜಮನೆತನದವರ ಬಟ್ಟಿಗಳನ್ನೊಗೆಯಲು 
ಇವನು ನಿರಾಕರಿಸಿದ. ರಾಜ ಇವನನ್ನು ಶಿಕ್ಷಿಸಬಯಸಿದ. ಆದರೆ ಸಾಧ್ಯ 
ಆಗಲಿಲ್ಲ. ಅಸ್ಟಶ್ನರು ನಗರದೊಳಕ್ಕೆ ಬರುತ್ತೇವೆ ಎಂದು ಘೋಷಿಸುವಂತೆ 
ಕಂಡು ಬಂತು. ಇದಕ್ಕೆ ಪ್ರತೀಕಾರವೋ ಎಂಬಂತೆ, ಮಾಚಯ್ಯ ಘಂಟಿ 
ಯೊಂದನ್ನು ಹಿಡಿದು, ಅದನ್ನು ಬಡಿದು ಸದ್ದು ಮಾಡುತ್ತ ಬೀದಿ ಬೀದಿ 
ಗಳನ್ನು ಸುತ್ತಿದ; ತನ್ನನ್ನು ಸ್ಪರ್ಶಿಸಿದ "ಭವಿ'ಯನ್ನು ಶಿಕ್ತಿಸುವುದಾಗಿ ಸಾರಿದ. 
ಒಂದು ಸಂದರ್ಭದಲ್ಲಿ ಬಸವಣ್ಣನವರು, ತಾವೇ ದಾನಿ ಎಂದೂ ಉಳಿದ 
ವರೆಲ್ಲ ದಾನ ಪಡೆಯವವರೆಂದೂ ಆತ್ಮವಿಶ್ವಾಸ ತಾಳಿದ್ದರು. ಮಾಚಯ್ಯ 
ತನ್ನ ಟೀಕೆಗಳಿಂದ ಅವರ ಅಹಂಕಾರವನ್ನೂ ಅಳಿಸಿದ. ಇಂಥದೇ ಸ್ವಭಾವ - 
ಮನೋಭಾವಗಳನ್ನು ಹೊಂದಿದ್ದ ಇನ್ನೊಬ್ಬ ಶರಣನೇ ಚೌಡಯ್ಯ. ಇವನು 
ಅಂಬಿಗ. ಇವನು ಬಹಳ ಬೇಗ ಕೆರಳುತ್ತಿದ್ದನೆಂದು ಇವನ ವಚನ 
ಗಳಿಂದಲೇ ಸ್ಪಷ್ಟವಾಗುತ್ತದೆ. ತನ್ನ ವಚನಗಳಲ್ಲಿ ಇವನು ಸುತ್ತಲಿನ ಸಮಾಜ 
ವನ್ನು ಉಗ್ರವಾಗಿ ಏೀಕಿಸಿದ್ದಾನೆ. ತನ್ನ ಸ್ವಂತ ಸಮುದಾಯಕ್ಕೆ ಸೇರಿದ 
ಜನರನ್ನೇ ಅವರ ಅನೇಕ ಲೋಪ - ದೋಷಗಳಿಗಾಗಿ ಟೀಕಿಸಲು ಚೌಡಯ್ಯ 
ಹಿಂಜರಿಯಲಿಲ್ಲ. ಮಡಿವಾಳ ಮಾಚಯ ಹಾಗೂ ಅಂಬಿಗರ ಚೌಡಯ್ಯ - 
ಇಬ್ಬರೂ ಬಸವಣ್ಣನವರ ಮನೆಯಲ್ಲಿ ನಡೆಯುತ್ತಿದ್ದ ಚರ್ಚಿಗಳಲ್ಲಿ ಸಕ್ರಿಯ 
ಪಾತ್ರ ವಶಿಸುತ್ತಿದ್ದರು. 

ಮೋಳಿಗೆಯ ಮಾರಯ್ಕ ಬಸವಣ್ಣನವರ ಅತ್ಮಂತ ನಿಕಟವರ್ತಿಯಾಗಿದ್ದ. 
ಇವನು ಮೊದಲು ಕಾಶ್ಮೀರದ ರಾಜನಾಗಿದ್ದನೆ೦ದೂ, .ಬಿಸವಣ್ಣನವರು ಮತ್ತು 
ಅವರ ಭಕ್ತಿಯ ವಿಷಯವನ್ನು ಕೇಳಿ ತಿಳಿದು, ಕಲ್ಮಾಣಕ್ಕೆ ಬಂದು ನಗರದ 


78 ಬಸವಣ್ಣನವರು 


ಹೊರವಲಯದಲ್ಲಿ ಬಿಡಾರ ಹೂಡಿದನೆಂದೂ ಕಥೆಯಿಂದ ತಿಳಿದುಬರುತ್ತದೆ. 
ಇವನು ಸೌದೆ ಮಾರುವ ಕಾಯಕವನ್ನು ಕೈಗೊಂಡಿದ್ದ. ಇವನೊಬ್ಬ ರಾಜನಾ 
ಗಿದ್ದು ಭೋಗ -ಸೌಲಭ್ಯಗಳ ಜೀವನ ಸಾಗಿಸಿದ್ದನೆಂದು ಇವನ ವಚನಗಳು 
ಸ್ಪಷ್ಟಪಡಿಸುತ್ತವೆ. ತನ್ನ ಮಡದಿಯಾಗಿದ್ದ ಮಹಾದೇವಿಯೊಂದಿಗೆ (ಕಲ್ಕಾಣದ 
ಜನರು ಇವಳನ್ನು ರಾಣಿ ಮಹಾದೇವಿಯೆಂದೂ ಕರೆಯುತ್ತಿದ್ದರು) ನೆಲಸಿದ 
ಇವನು ಸ್ಪತಃ ಇಚ್ಛೆಪಟ್ಟು ದರಿದ್ರ ಜೀವನವನ್ನು ಆರಿಸಿಕೊಂಡ. ಇವನು ಪ್ರತಿ 
ದಿನ ಬೆಳಗ್ಗೆ ಕಾಡಿಗೆ ಹೋಗಿ ಸೌದೆ ಸಂಗ್ರಹಿಸಿ ತಂದು ಅದನ್ನು ಮಾರಾಟ 
ಮಾಡುತ್ತಿದ್ದ. ಮೋಳಿಗೆಯ ಮಾರಯ್ಕ ದಂಪತಿಗಳು ಎಂದೂ ಕೂಡ ತಮ್ಮ 
ದಾರಿದ್ದದ ಬಗ್ಗೆ ಗೊಣಗುತ್ತಿರಲಿಲ್ಲ. ಅವರು ತೃಪ್ತರಾಗಿದ್ದರು. ಶಿವಭಕ್ತರನ್ನು 
ಆಹ್ವಾನಿಸಿ ಅವರಿಗೆ ಅಂಬಲಿಯನ್ನೂ ಮಜ್ಜಿಗೆಯನ್ನೂ ನೀಡುತ್ತಿದ್ದರು. 
ಭಕ್ಷರು ಅವನ ಮನೆಯ ಅಂಬಲಿಯನ್ನು, ಬಸವಣ್ಣನವರ ಮನೆಯ 
ಅಡಿಗೆಗಿಂತಲೂ ಹೆಚ್ಚು ಇಷ್ಟಪಡುತ್ತಿದ್ದರು. ಮಾರಯ್ಕ ನಗೆ ಆರ್ಥಿಕ ನೆರವು 
ನೀಡಬಯನಸಿದ ಬಸವಣ್ಣ ನವರು ಒಮ್ಮೆ ಅವನ ಮನೆಗೆ ಹೋದರು. ಆಗ 
ಮಾರಯ್ಕ ಮನೆಯಲ್ಲಿ ಇರಲಿಲ್ಲ. ಬಸವಣ್ಣನವರು ಮಹಾದೇವಿಯ 
ಆದರಾತಿಧ್ದಗಳನ್ನು ಸ್ವೀಕರಿಸಿದರು. ಅಲ್ಲಿಂದ ಹಿಂದಿರುಗುವಾಗ ಅವರು 
ತುಂಬಿ ಹಣವಿದ್ದ ತಮ್ಮ ಚೀಲವನ್ನು ಬಿಟ್ಟುಹೋದರು. ಮನೆಗೆ ಬಂದ 
ಮಾರಯ್ದ ಹಣದ ಚೀಲವನ್ನು ಕಂಡು ಅಚ್ಚರಿಪಟ್ಟ ಹಾಗೂ ತತ್‌ಕ್ಷಣ 
ಅವನಿಗೆ ಬಸವಣ್ಣನವರೇ ತನ್ನ ಮೇಲಿನ ಕರುಣೆಯಿಂದ ಹಣದ ಚೀಲ 
ಬಿಟ್ಟು ಹೋಗಿದ್ದಾ ರೆಂಬ ಅನುಮಾನವು೦ಟಾಯಿತು. ಆದರೆ ಬಡವರಾದ ಆ 
ದಂಪತಿಗಳು ಹಣವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಏಕೆಂದರೆ ಆ ಹಣ 
ಅವರ ಕಾಯಕದ ಫಲವಾಗಿರಲಿಲ್ಲ. “ನಮ್ಮ ಲಿಂಗ ಕೊಟ್ಟಿ ಕಾಯಕವೇ 
ನಮಗೆ ಸಾಕು; ಅನ್ನರ ಹಂಗು ಬೇಡ” - ಹೀಗೆಂದ ಮಾರಯ್ಕ ಆ ಹಣ 
ವನ್ನು ತೆಗೆದುಕೊಳ್ಳಲೇ ಇಲ್ಲ. ರಾಣಿ ಮಹಾದೇವಿ ಕೂಡ ಪತಿಯಂತೆ ವಚನ 
ಗಳನ್ನು ರಚಿಸಿದ್ದಾಳೆ. ಅವಳಿಗೆ ತಾನು ಮಹಾರಾಣಿಯಾಗಿದ್ದ ದಿನಗಳ ನೆನಪೂ 
ಇತ್ತು. ಈ ದಂಪತಿಗಳದು ಆದರ್ಶ ಕುಟುಂಬವೆಂದು ಪರಿಗಣಿಸಲಾಗಿತ್ತು. 

ಈ ರಾಜದಂಪತಿಗಳನ್ನಾಗಲಿ, ಇವರ ರಾಜಧಾನಿಯಾಗಿದ್ದ ಮಾಂಡವ್ಕಪುರ 
ವನ್ನಾಗಲಿ ಕಾಶ್ಮೀರದಲ್ಲಿ ಗುರುತಿಸುವುದು ದುರದೃಷ್ಟವಶಾತ್‌ ನಮಗೆ ಸಾಧ್ಯ 
ವಾಗಿಲ್ಲ. ಮಾರಯ್ಕ ಪ್ರಾಯಃ ಹಿಮಾಲಯ ಶ್ರೇಣಿಯ ದಕಿ ಶಣದಲ್ಲಿರುವ 
ಒಂದು ಪ್ರದೇಶವಾದ ಸಾವಲಕ್ಷ ದಿಂದ ಬಂದಿರಬೇಕೆಂದು ನಂಬಲು ಆಧಾರ 
ಗಳಿವೆ. 

ಬಡವರಾದ, ಆದರೆ ಸಂತೋಷದಿಂದ ಕೂಡಿದ ಇಂಥ ಇನ್ನೊಂದು 
ಕುಟುಂಬವೇ ಆಯ್ದಕ್ಕಿ ಮಾರಯ್ಕ ಹಾಗೂ ಅವನ ಪತ್ನಿ ಲಕ್ಕಮ್ಮರದು. 
ಬಸವಣ್ಣನವರು ಪ್ರತಿದಿನವೂ ಅಳತೆಯ ಪಾತ್ರೆಯೊಂದರ ತುಂಬಿ ಭಕ್ತರಿಗೆ 


ಬಸವಣ್ಣನವರು, ಅವರ ಸಮಕಾಲೀನರು 79 


ಪಡಿ ಕೊಡುತ್ತಿದ್ದರು. ಅವರು ಶೀಗೆ ಮಾಡುವಾಗ ಧಾನ್ನದ ಒಂದು ಭಾಗ 
ನೆಲದ ಮೇಲೆ ಬಿದ್ದು ವೃರ್ಥವಾಗುತ್ತಿತ್ತು ಮಾರಯ್ಕ ಕಣಜದ ಸಮೀಪ 
ಕಾಯುತ್ತಾ ನಿಂತಿದ್ದು ನೆಲದ ಮೇಲೆ ಬಿದ್ದ ಕಾಳುಗಳನ್ನು ಒಂದೊಂದಾಗಿ 
ಹಕ್ಕಿ ಮನೆಗೆ ಕೊಂಡೊಯ್ಯುತ್ತಿದ್ದ ಮತ್ತು ಅಡಿಗೆ ಮಾಡಲು ತನ್ನ 
ಮಡದಿಗೆ ಕೊಡುತ್ತಿದ್ದ. ಲಕ್ಕಮ್ಮ ಅವುಗಳಿಂದ ಅಡಿಗೆ ಮಾಡಿ ಮನೆಯ 
ವರಿಗೆ ಬಡಿಸುತ್ತಿದ್ದಳು ಹಾಗೂ ಅದರಲ್ಲಿಯೇ ಒಂದು ಭಾಗವನ್ನು ಇತರ 
ಭಕ್ತರಿಗೂ ಹಂಚುತ್ತಿದ್ದಳು. "ಆಯ್ದಕ್ಕಿ' ಎ೦ದರೆ "ಸಂಗ್ರಹಿಸಲಾದ ಅಕ್ಕಿ"! 
ಹೀಗೆ ಕಾಳುಗಳನ್ನು ಸಂಗ್ರಹಿಸುವುದೇ ಮಾರಯ್ಕನ ಕಾಯಕವಾಗಿತ್ತು. 
ಬಸವಣ್ಣನವರ ಮನೆಯಲ್ಲಿ ನಡೆದ ವಿಚಾಗೋಹ್ಠಿಯೊಂದರಲ್ಲಿ ಕಾಯಕದ 
ಪ್ರಶ್ನೆ ಚರ್ಚೆಗೆ ಬಂತು. ವೃಕ್ತಿಯ ಮೋಕ್ಬಕ್ಕೆ ಕಾಯಕವೊಂದೇ ಸಾಲದೆಂದೂ, 
ಪರಮಾತ್ಮನನ್ನು ಅರಿತರೆ ಮಾತ್ರ ಮೋಕ್ತ ಲಭಿಸುವುದೆ೦ಂದೂ ವಾದಿಸ 
ಲಾಯಿತು. ಈ ಮಾತುಗಳಿಂದ ಬೇಸರಗೊಂಡ ಮಾರಯ್ಯ ಆಸಕ್ತಿ ಕಳೆದು 
ಕೊಂಡು ಆ ದಿನ ತನ್ನ ಕಾಯಕವನ್ನು ನಡೆಸಲಿಲ್ಲ. ಲಕ್ಕಮ್ಮ ಸಭೆಗೆ 
ಬಂದು, ತನ್ನ ಕೆಲಸದಲ್ಲಿ ಹಾಜರಾಗದ ಪತಿಯನ್ನು ನಯವಾಗಿ 
ಬಯ್ದಳು. ಮಾರಯ್ಕ ಕಣಜದತ್ತ ಧಾವಿಸಿ ಅವಸರವಸರದಿ೦ದ ಅಗತ್ನ 
ವಿರುವುದಕ್ಕಿಂತ ಹೆಚ್ಚು ಕಾಳುಗಳನ್ನು ಸಂಗ್ರಹಿಸಿ ಮನೆಗೆ ತಂದ. ಹೆಚ್ಚು 
ಜಿಪುಣನಾದ ಬಗ್ಗೆ ಗಂಡನನ್ನು ಮತ್ತೆ ಲಕ್ಕಮ್ಮ ಜರಿದಳು ಹಾಗೂ "ಆಸೆ 
ಯೆಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ..'' ಎಂದು ಬುದ್ದಿವಾದ 
ಹೇಳಿ ಹೆಚ್ಚಿನ ಕಾಳುಗಳನ್ನು ಗಂಡನೊಡನೆ ಮರಳಿ ಕಳುಹಿಸಿದಳು. ಲಕ್ಕಮ್ಮ 
ಹಾಗೂ ಮಾರಯ್ಯನಂ೦ತಹ ಭಕ್ತರು, ಕಾಯಕದ ಸಿದ್ದಾಂತಕ್ಕೆ ದೃಷ್ಟಾಂತ 
ನೀಡುವಂತಹ ಜೀವನವನ್ನು ಸಾಗಿಸಿ "ಕಾಯಕವೇ ಕೈಲಾಸ' ಎಂಬುದನ್ನು 
ಲೋಕಕ್ಕೆ ತೋರಿಸಿದರು. 

ಕಿನ್ನರಿ ಬೊಮ್ಮಯ್ದ ಇನ್ನೊಬ್ಬ ಭಕ್ತ. ಕಿನ್ನರಿ ಬಾರಿಸುವುದೇ ಇವನ 
ಕಾಯಕವಾಗಿತ್ತು. ಇವನಿಗೆ ಕಿನ್ನರಯ್ಕನೆ೦ಬ ಹೆಸರೂ ಇತ್ತು. ಇವನ ಬಗ್ಗೆ 
ಬಸವಣ್ಣನವರಿಗೆ ಕೊಂಚ ವಾತ್ಸಲ್ಯವಿತ್ತು. ಇವರಿಬ್ಬರೂ ಆತ್ಸೀಯ ಸ್ನೇಹಿತ 
ರಾದರು. ಕಿನ್ನರಯ್ಕನಿಗೆ ಈರುಳ್ಳಿಯ ಬಗ್ಗೆ ತುಂಬ ಚಪಆ. ಒಂದು ದಿನ 
ಅವನು ಈರುಳ್ಳಿಯನ್ನು ಬಸವಣ್ಣನವರ ಮನೆಗೆ ತಂದು ಅವುಗಳ ಸಿಪ್ಪೆ 
ಸುಲಿಯುತ್ತಿದ್ದ. ಮನೆಗೆ ಬಿಂದ ಬಸವಣ್ಣನವರಿಗೆ ಈರುಳ್ಳಿಯ ತೀಕ್ಷ್ಮ 
ವಾಸನೆಯನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಆ *"ಅಭೋಜ್ಕ ವಸ್ತು'ವನ್ನು 
(ಈರುಳ್ಳಿಯನ್ನು) ಮನೆಯೊಳೆಗೆ ತಂದವರಾರೆಂದು ಅವರು ಕಿರುಚಿದರು. 
ಬಸವಣ್ಣನವರ ಕೂಗಾಟ ಕೇಳಿದ ಕಿನ್ನರಯ್ಕನಿಗೆ ವೃಥೆಯಾಂಯಿತು. ಅವನು 
ಕಲ್ಕಾಣವನ್ನೇ ತೊರೆದು ಸಮೀಪದ ಒಂದು ಹಳ್ಳಿಗೆ ಹೋದ. ಈ ವಿಚಾರ 
ಬಸವಣ್ಣನವರಿಗೆ ತಿಳಿಯಿತು. ಯಾರದೇ ಭಾವನೆಗಳಿಗೆ ನೋವನ್ನು ಉಂಟು 


80 ಬಸವಣ್ಣನವರು 


ಮಾಡುವ ಉದ್ದೇಶ ಅವರಿಗಿರಲಿಲ್ಲ. ನಡೆದ ಘಟನೆಯ ಬಗ್ಗೆ ಅವರು 
ವಿಷಾದಪಟ್ಟರು. *ಕಿನ್ನರಯ್ಕನಿಗೆ ಉಳ್ಳಿಯಿಂದಲೇ ಮುನಿಸು ಉಂಟಾದು 
ದರಿಂದ ಉಳ್ಳಿಯಿಂದಲೇ ಆ ಮುನಿಸು ತೀರಬೇಕು' ಎಂದು ಯಾರೋ 
ಒಬ್ಬರು ಸಲಹೆ ನೀಡಿದಾಗ, ಬಸವಣ್ಣನವರು. ಈರುಳ್ಳಿಯ ಒಂದು 
ಮೆರವಣಿಗೆಯ ಏರ್ಪಾಟನ್ನೇ ಮಾಡಿದರು. ಆನೆಗಳಿಗೂ ಕುದುರೆಗಳಿಗೂ 
ಈರುಳ್ಳಿಗಳಿಂದ ಅಲಂಕಾರ ಮಾಡಲಾಯಿತು. ಜನರು ಈರುಳ್ಳಿಯ ಹಾರ 
ಗಳನ್ನೂ ಕಡಗಗಳನ್ನೂ ಧರಿಸಿದರು. ಈರುಳ್ಳಿಯ ಧ್ವಜಗಳಿಂದ ಮನೆಗಳನ್ನೂ 
ಬೀದಿಗಳನ್ನೂ ಅಲಂಕರಿಸಲಾಯಿತು. ಸ್ವತಃ ಬಸವಣ್ಣನವರೂ ಈರುಳ್ಳಿಯ 
ದೊಡ್ಡ ಸರವನ್ನು ಹಾಕಿಕೊಂಡರು. ಕಿನ್ನರಯ್ಕ ಸಂತೋಷಪಟ್ಟ; ಮೆರವಣಿಗೆ 
ಯನ್ನು ನೋಡಿ ಅವನಿಗೆ ನಗುವೂ ಬಂತು. ಬಸವಣ್ಣನವರೊಂದಿಗೆ ಅವನ 
ಸ್ನೇಹ ಮತ್ತೆ ಸುಲಭವಾಗಿ ಪೂರ್ವ ಸ್ಥಿತಿಗೆ ಬಂತು. ಬಸವಣ್ಣನವರು ಶಿವ 
ಭಕ್ತರನ್ನು ತಮ್ಮ ಸ್ವಂತ ಜನರಲ್ಲಿ ಮುಖ್ಯರೆಂಬಂತೆ ಕಾಣುತ್ತಿದ್ದರು. ಅವರ 
ಈ ಗುಣಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯಿದೆ. ಒಂದು ದಿನ ಕೆಲವು 
ಜಂಗಮರು ಬಿಸವಣ್ಣನವರಲ್ಲಿಗೆ ಬಂದರು. ಬಸವಣ್ಣನವರು ವಿಶ್ರಮಿಸಿ 
ಕೊಳ್ಳುತಿದ್ದಾರೆಂದೂ ತೊಂದರೆ ಕೊಡಬಾರದೆ೦ದೂ ಜಂಗಮರಿಗೆ ತಿಳಿಸ 
ಲಾಯಿತು. ಜಂಗಮರು ಹಿಂತಿರುಗಿದರು. ಅವರ ಜೊತೆ ಬಸವಣ್ಣನವರ 
ಪ್ರಾಣವೂ ಹೋಯಿತು. ಮಡದಿಯರು ಪತಿಯನ್ನು ಎಚ್ಚರಿಸಹೋದಾಗ 
ಅವರು ಮೃತರಾಗಿರುವುದನ್ನು ಕಂಡು ದಿಗಿಲುಗೊ೦ಡರು. ಅವರ ನೋವಿನ 
ಚೀರಾಟವನ್ನು ಕೇಳಿದ ಬಸವಣ್ಣನವರ ಕೆಲವು ನಿಕಟವರ್ತಿಗಳು ಧಾವಿಸಿ 
ಬಂದರು. ಅಂತರ್‌ದೃಷ್ಟಿಯ ಜ್ಞಾನದಿಂದ, "ಬಸವಣ್ಣನವರು ಮಲಗಿ ನಿದ್ರಿ 
ಸುತಿದ್ದಾಗ ಯಾರಾದರೂ ಜಂಗಮರು ಬಂದಿದ್ದಾರೆಯೇ' ಎಂದು ಪಶ್ಲಿ 
ಸಿದರು. “ಹೌದು' ಎಂದು ಸೇವಕರು ಉತ್ತರಿಸಿದಾಗ, ಆ ಜ೦ಗಮರನ್ನು 
ಹುಡುಕಿಕೊಂಡು ಬರಲು ತತ್‌ಕ್ಷಣ ಆ ಸೇವಕರನ್ನೇ ಕಳುಹಿಸಲಾಯಿತು. 
ಜಂಗಮರು ಮತ್ತೆ ಬಸವಣ್ಣನವರ ಮನೆಗೆ ಬರುತ್ತಲೇ ಬಸವಣ್ಣನವರು 
ಜೀವ ತಳೆದರು. ಈ ಘಟನೆಯಿಂದಾಗಿ ಬಸವಣ್ಣನವರು "ಜಂಗಮ ಪ್ರಾಣಿ' 
ಎ೦ದು ಹೆಸರಾದರು. ಬಸವಣ್ಣನವರ ಆತ್ಮ ತಮ್ಮ ಸ್ವಂತ ದೇಹದಲ್ಲಿ ಇರದೆ, 
ಜಂಗಮರ ದೇಹದಲ್ಲಿ ಇದ್ದಿತೆಂಬುದು ಇದರಿಂದ ದ್ವನಿತವಾಗುತ್ತದೆ. 
ಮೇಲಿನಂಥ ಕಥೆಗಳು ಪ್ರಾಯಃ ಅನಂತರದ ಸೃಟ್ಟಿಗಳಾಗಿರಬಹುದು. ಹಾಗೂ 
ಬಸವಣ್ಣನವರಿಗೆ. ತಮ್ಮ ಜನರಲ್ಲಿರುವಂತಹ ಅಗಾಧ ಪ್ರೇಮವನ್ನು 
ತೋರಿಸುವೆ ಉದ್ದೇಶದಿಂದಲೇ ಹುಟ್ಟಕೊಂಡ ಕಥೆಗಳಾಗಿರಬಹುದು. 

ಚನ್ನಬಸವ ಬಸವಣ್ಣನವರ ಸೋದರಳಿಯ. ಅವನು ಬುದ್ದಿವಂತ ಹಾಗೂ 
ಒಳ್ಳೆಯ ವಿದ್ವಾಂಸ. ಷಟ್‌ಸ್ಥಲ ಸಿದ್ಧಾಂತದ ಸಂಪೂರ್ಣವೂ ವ್ಯವಸ್ಥಿತವೂ 
ಆದ ವಿಷಯ ನಿರೂಪಣೆಯನ್ನು ಚನ್ನಬಸವನ ವಚನಗಳು ನಮಗೆ 


ಬಸವಣ್ಣನವರು, ಅವರ ಸಮಕಾಲೀನರು 81 


ನೀಡುತ್ತವೆ. 
ಬಸವಣ್ಣನವರ ಅನುಯಾಯಿಗಳು ಸಂಪೂರ್ಣ ವಾಕ್‌ ಸ್ವಾತಂತ್ರವನ್ನು 
ಹೊಂದಿದ್ದರೆಂದು ಹಿಂದೆಯೇ ಹೇಳಿದ್ದೇವೆ. ಅವರ ಮನೆಯಲ್ಲಿ 
ನಿಯತಕಾಲಿಕ ಸಭೆಗಳು ನಡೆಯುತ್ತಿದ್ದವು. ಅಂಥ ಸಭೆಗಳಲ್ಲಿ ಭಕ್ತರು 
ಶಿವಗೀತೆಗಳನ್ನು ಹಾಡುತ್ತಿದ್ದರು; ಭಕ್ತಿ ಪರವಶತೆಯಿಂದ ನರ್ತಿಸುತ್ತಿದ್ದರು. 
ಕೆಲವು ಸಲ ಇಂಥ ಸಬೆಗಳು ವಿಚಾರಗೋಹ್ಠಿಗಳೂ ಆಗಿ ಅಲ್ಲಿ ಧಾರ್ಮಿಕ 
ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. (ಹಿ೦ದಿನ) ಉಚ್ಛಜಾತಿ 
(ಹಿ೦ದಿನ) ನೀಚಜಾತಿಯ ಜೊತೆ ಬೆರೆಯಿತು; ಮೋಚಿ ರಾಜ್ಯದ ಕೋಶಾಧಿ 
ಕಾರಿಯನ್ನು ಟೀಕಿಸಿದ; ಸ್ತ್ರೀಯರು ತಮ್ಮ ಭಾವನೆಗಳನ್ನು ಮುಕ್ತವಾಗಿ 
ವ್ಯಕ್ತಪಡಿಸಿದರು. ಪರಮಾತ್ಮನ ಸ್ವರೂಪ, ಷಟ್‌ಸ್ನಲಗಳು, ಕಾಯಕದ ಮಹತ್ವ, 
ಲಿಂಗಧಾರಣೆಯ ಮಹತ್ತ್ವ, ಜಾತಿಗಳು, ಉತ್ತರಾಧಿಕಾರ, ಮತಾಂತರ ಹಾಗೂ 
ಪುನರ್ಮತಾಂತರಗಳಿಗೆ ಸಂಬಂಧಿಸಿದ ಸಮಸ್ಕಗಳು - ಇವೆ ಅಲ್ಲಿ ಚರ್ಚಿಸ 
ಲಾಗುತ್ತಿದ್ದ ಕೆಲವು ವಿಷಯಗಳಾಗಿದ್ದುವು. ಅನುಭಾವಿಗಳು ತಮ್ಮ 
ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಹಾಗೂ ಆಧ್ಯಾಶ್ಲಿಕ 
ವಿಚಾರಗಳಲ್ಲಿ ತಮ್ಮ ಸಂಗಡಿಗರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಇಂಥ 
ಸಭೆಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗಿತ್ತು. ಉದಾಹರಣೆಗೆ, 
"ಅನುಭವಗೋಟ್ನಿ', "ಮಹಾನುಭಾವ ಪ್ರಸಂಗ', "ಅನುಭವ ಮಂಟಪ' 
ಇತ್ಕಾದಿ. ಈ ವಿಚಾರಗೋಷ್ಠಿಗಳು ಬಸವಣ್ಣನವರ ಕ್ರಾಂತಿಯ ಅಪೂರ್ವ 
ಲಕ್ಷಣಗಳಾಗಿದ್ದುವು. ಅನೇಕ ಭಕ್ತರಿಗೆ ವಚನಗಳನ್ನು ರಚಿಸಲು ಅವುಗಳನ್ನು 
ಸಭೆಗಳಲ್ಲಿ ಹಾಡಲೂ ಇಲ್ಲಿ ಪ್ರೋತ್ಸಾಹ ಸಿಗುತ್ತಿತ್ತು. 
ಬಸವಣ್ಣನವರು ಜನ ಸಮುದಾಯದ ಮುಖಂಡರಾಗಿದ್ದರು. ಅವರು 
ಜನರನ್ನು ಪ್ರೀತಿಸುತ್ತಿದ್ದರು; ಅವರ ನಡುವೆ ಇರಲು ಬಯಸುತ್ತಿದ್ದರು. 
ಅವರು ತಮ್ಮೆಲ್ಲ ಶಕ್ತಿ - ಉತ್ಸಾಹಗಳನ್ನು ಪಡೆದುದು ಎರಡೇ ಮೂಲ 
ಗಳಿಂದ -ದೇವರಿಂದ ಹಾಗೂ ತಮ್ಮ ಅನುಯಾಯಿಗಳಿಂದ-ಎನ್ನಬಿಹುದು. 
ಜಲವ ತಪ್ಪಿದ ಮತ್ಸ ಬದುಕುವುದೇ ಸೋಜಿಗ, 
ಗಣತಿ೦ತಿಣಿಯೊಳಗಿರಿಸೆನ್ನನು, ಲಿ೦ಗವೇ, 
ಶಿವ, ಶಿವಾ, ಕೂಡಲಸಂಗಮದೇವಾ, 
ಸೆರಗೊಡ್ಡಿ ಬೇಡುವೆನು. 
ಬಸವಣ್ಣನವರು ಜನ ಸಾಗರದಲ್ಲಿ ಒಂದು ಮೀನಿನಂತಿದ್ದರು. ಜನರಿಂದ 
ದೂರವಾಗಿ ಬದುಕಲು ಅವರಿಗೆ ಸಾಧ್ಯವಿರಲಿಲ್ಲ. ಇದಕ್ಕೆ ಪ್ರತಿಯಾಗಿ, ಜನರೂ 
ಅವರನ್ನು ಪ್ರೀತಿಸಿದರು ಮತ್ತು ನಿಷ್ಠೆಯಿಂದ ಅವರನ್ನು ಅನುಸರಿಸಿದರು. 


9, ಕೊನೆಯ ದಿನಗಳು 


ತಮ್ಮ ಬೋಧನೆಗಳನ್ನು ಜನಪ್ರಿಯಗೊಳಿಸಲು ಬಸವಣ್ಣನವರು ಮಾಡಿದ 
ನಿರಂತರ ಪ್ರಯತ್ನಗಳು ಫಲ ನೀಡಿದುವು. ಅವರ ಶಿಷ್ಕರ ಸಂಖ್ಯೆ 
ಹೆಚ್ಚಾಯಿತು. ತಮ್ಮ ಗುರುವಿನ ಸಂದೇಶವನ್ನು ಆ ಶಿಷ್ಯರು ಜನ 
ಸಮುದಾಯದಲ್ಲಿ ಬಿತ್ತಿದರು. ವೀರಶೈವ ಧರ್ದ ಬಿಟ್ಟು ಉಳಿದ ಧರ್ನಗಳಿಗೆ 
ಸೇರಿದ ಸದಸ್ಥರಿಗೆ ಇದು ದೃತಿಗೆಡಿಸುವ ಅನುಭವವಾಗಿರಬೇಕು. ಬಸವಣ್ಣ 
ನವರಿಗೆ ಅಪಖ್ಯಾತಿ ತರುವ ಹೊಸ ಪ್ರಯತ್ನಗಳನ್ನು ಮಾಡುವಂತೆ ಭಯ 
ಹಾಗೂ ಮಾತ್ಸರ್ಗಗಳು ಅವರನ್ನು ಪ್ರಚೋದಿಸಿದುವು. ಧಾರ್ಲಿಕ ಹಾಗೂ 
ರಾಜಕೀಯ ವಿಚಾರಗಳಿಗೆ ಸಂಬಂಧಿಸಿದಂತೆ, ಬಸವಣ್ಣನವರೊಂ೦ದಿಗೆ ಹಿಂದೆ 
ಜಗಳವಾಡಿದ್ದ೦ತಹ ರಾಜಾಸ್ಥಾನದ ಅಧಿಕಾರಿಗಳೊಂದಿಗೆ ಕೂಡಲೇ ಆ ಜನರು 
ಸೇರಿದರು. 

ಬಸವಣ್ಣನವರು ಹಾಗೂ ಅವರ ಕ್ರಾಂತಿಯನ್ನು ಕುರಿತು ಬಿಜ್ಜಳನ 
ದೃಷ್ಟಿಯಿಂದ ನಾವೀಗ ವಿಚಾರಮಾಡೋಣ. ಬಿಜ್ಜಳನು ಚಾಲುಕ್ಕ ಸಿಂಹಾಸನ 
ವನ್ನು ಅತಿಕ್ರಮಿಸಿದ ಮಹತತ್ವಾಕಾಂಕ್ಸ್ಷಿಯಾಗಿದ್ದ. ಹೀಗೆ ಸಿ೦ಹಾಸನ 
ದುರಾಕ್ರಮಣ ಮಾಡುವಾಗ ಪ್ರಾಯಃ ಅವನು ಆ ಸಿಂಹಾಸನದ ನ್ಯಾಯ 
ವಿಹಿತ ಅಧಿಕಾರಿಯನ್ನು ಕೊಂದಿದ್ದ... ಉಪಪ್ರಜ್ಞಿಯ ಹಂತದಲ್ಲಿಯೇ 
ಆಗಿದ್ದರೂ ಈ ಅಪರಾಧ ಪ್ರಜ್ಞೆ ಅವನ ಮನಸ್ಸನ್ನು ಕೊರೆಯುತ್ತಲೇ ಇತ್ತು. 
ಇಂಥ ವೃಕ್ತಿಯೊಬ್ಬ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆಯನ್ನು ಉಂಟು 
ಮಾಡುವಂಥ ವಿಚಾರದಲ್ಲಿ ಆಸಕ್ತಿ ತಾಳದೆ ಇರುವುದೇನೂ ಆಶ್ಚರ್ಯವಲ್ಲ. 
ಅಲ್ಲದೆ ತಾನು ನಾಡಿನ ಸಾರ್ವಭೌಮನಾಗಿರುವಾಗ ತನ್ನ ಅಧೀನ ಅಧಿಕಾರಿ 
ಯೊಬ್ಬ ಜನ ಸಮುದಾಯದ ಮುಖಂಡನಾಗಿರುವೈದು ಅವನಿಗೆ 
ಇಷ್ಟವಿರಲಿಲ್ಲ. ಹೀಗಾಗಿ ಬಸವಣ್ಣನವರ ಚಟುವಟಿಕೆಗಳಿಂದ ಅವನಲ್ಲಿ ಭಯ - 
ಮಾತ್ಸರ್ಯಗಳು ಮೂಡಿದವು. 

ವರ್ಣ ಪದ್ಧತಿಯ ಸಂರಕ್ಷಣೆ ಮಾಡುವುದು ರಾಜನ ಪ್ರಮುಖ 
ಕರ್ತವ್ಯಗಳಲ್ಲಿ ಒಂದು ಎಂದು ಸಾಂಪ್ರದಾಯಿಕ ಹಿಂದೂ ಧರ್ದದ ಧರ 
ಶಾಸ್ತ್ರ ಗ್ರಂಥಗಳು ಗೊತ್ತುಪಡಿಸಿವೆ. ವಿವಾಹದ ಮೂಲಕ ವರ್ಣಸಂಕರ 
ಉಂಟಾಗದಂತೆಯೂ ರಾಜ ನೋಡಿಕೊಳ್ಳಬೇಕೆಂದು ಇವು ಗೊತ್ತುಪಡಿಸಿವೆ. 
ಬಸವಣ್ಣನವರ ಚಟುವಟಿಕೆಗಳು ವರ್ಣಸಂಕರಕ್ಕೆ ದಾರಿ ಮಾಡಿಕೊಬ್ಬವೆ ಎಂದೂ 


ಕೊನೆಯ ದಿನಗಳು 83 


ಅವರ ಕಣ್ಣೆದುರೇ ಇದು ನಡೆಯುತ್ತಿದೆಯೆಂದೂ ಅವರ ಶತ್ರುಗಳು 
ಬಿಜ್ಜಳನಲ್ಲಿ ದೂರು ಹೇಳಿದರು. ಪರಂಪರೆ ಪವಿತ್ರ ಹಾಗೂ ಅಮೂಲ್ಕ 
ವೆಂದು ಪರಿಗಣಿಸಿದ ಎಲ್ಲ ಮೌಲ್ಯಗಳನ್ನೂ ಬಸವಣ್ಣನವರು ಅಪಹಾಸ್ಯ 
ಗೊಳಿಸುತ್ತಿದ್ದಾರೆಂದು ಅವರು. ಹೇಳಿದರಲ್ಲದೆ, ಅವರ ವಿರುದ್ಧ ಸೂಕ್ತ 
ಕ್ರಮವನ್ನು ಕೈಗೊಳ್ಳದೆ ಹೋದಲ್ಲಿ ಸಮಗ್ರ ಸನಾತನ ಧರೃವೇ 
ನಾಶವಾಗಬಪುದೆಂದು ಎಚ್ಚರಿಕೆ ನೀಡಿದರು. ರಾಜನಾಗಿ ಬಿಜ್ಜಳ ತನ್ನ ಕರ್ತವ್ಯ 
ಗಳಲ್ಲಿ ವಿಫಲನಾಗಿದ್ದಾನೆ ಎಂಬ ಅಭಿಪ್ರಾಯವನ್ನು ಅವರು ವೃಕ್ಷಪಡಿಸಿದರು. 
ತಾನು ತಪ್ಪುಗಾರನೆ೦ಬ ಭಾವನೆ ಬಿಜ್ಜಳನಲ್ಲಿ ಉಂಟಾಗುವಂತೆ ಮಾಡಿದರು. 

ಬಿಜ್ಜಳ ಸ್ವತಃ ಸಾಂಪ್ರದಾಯಿಕ ಶೈವಧರ್ನದ ಅನುಯಾಯಿಯೂ ಶಿವನ 
ಆರಾಧಕನೂ ಆಗಿದ್ದ. ಬಸವಣ್ಣನವರ ಧಾರ್ಲ್ನಿಕ ಭಾವನೆಗಳು ಎಷ್ಟು 
ಸಂಪ್ರದಾಯ ವಿರುದ್ಧವಾಗಿದ್ದುವೆ೦ದರೆ ಅವು ಬಿಜ್ಜಳನಿಗೆ ರುಚಿಸದಾದುವು. 
ಅಲ್ಲದೆ ತನ್ನ ಸ್ವಧರಕ್ಕೆ ವೀರಶೈವ ಧರ್ನದಿಂದ ತೊ೦ದರೆಯುಂಟಾಗುವು 
ದನ್ನೂ ಬಿಜ್ಜಳ ಇಪ್ಪಪಡಲಿಲ್ಲ. 

ಅನೇಕ ಸಂದರ್ಭಗಳಲ್ಲಿ ಬಿಜ್ಜಳ ಹಾಗೂ ಬಸವಣ್ಣನವರು ಕತ್ತಿ ಮಸದು 
ಹೋರಾಡಿದ್ದರು. ಅವರದು ಸ್ನೇಹ ಸಂಬಂಧವಾಗಿರಲಿಲ್ಲ. ಅಸ್ಪಶ್ಕರೊ೦ದಿಗೆ 
ಬೆರೆತ] ಹಾಗೂ ಅವರ ಜೊತೆ ಊಟ ಮಾಡಿದ ಬಸವಣ್ಣನವರನ್ನು 
ಕ್ಷಮಿಸುವುದು ಬಿಜ್ಜಳನಿಗೆ. ಸಾಧ್ಯವಾಗಿರಲಿಲ್ಲ. ಅಲ್ಲದೆ ಅವರ ಮೇಲೆ 
ಇನ್ನಿತರ ಆಪಾದನೆಗಳೂ ಇದ್ದುವು. ಬಸವಣ್ಣನವರು ಹಾಗೂ ಅವರ 
ಆದರ್ಶವಾದವನ್ನು ಮೆಚ್ಚಲು ಕಾರಣಗಳಿದ್ದರೂ ಅವರನ್ನು ಹಾಗೂ ಅವರ 
ಆದರ್ಶವಾದವನ್ನು ಮೆಚ್ಚದಿರುು ಕೂಡ ಕಾರಣಗಳಿದ್ದು ಅವುಗಳೇ 
ಪ್ರಬಿಲವಾಗಿದ್ದುವು. ಸಿಂಹಾಸನ ದುರಾಕ್ರಮಣ ಮಾಡಲು ನೆರವು ನೀಡಿದ್ದ 
ಸಾಮಂತರು ಹಾಗೂ ಇತರ ಮಂತ್ರಿಗಳು ಕೂಡ ಬಸವಣ್ಣನವರ ವಿರುದ್ಧ 
ತಮ್ಮದೇ ಆದ ದೂರುಗಳನ್ನು ನೀಡಿದ್ದರು. ಇವೆಲ್ಲ ಸಂಗತಿಗಳಿಂದಾಗಿ 
ಬಿಜ್ಜಳನಿಗೆ. ಬಸವಣ್ಣನವರನ್ನೂ ಅವರ ಕಾಂತಿಯನ್ನೂ ಮನ್ನಿಸುವುದು 
ಸುಲಭವಾಗಿರಲಿಲ್ಲ. 

ತನಗೆ ನೌಕರಿ ಕೊಟ್ಟ ಮೇಲಧಿಕಾರಿಯಾಗಿ ಬಸವಣ್ಣನವರಿಗೆ ಬಿಜ್ಜಳನ 

ಬಗ್ಗೆ ಕೆಲಮಟ್ಟನ ಗೌರವಭಾವನೆಯಿದ್ದಿತ್ತು. ಆದರೆ ಒಬ್ಬ ವೈಕ್ಷಿಯಾಗಿ ಅವನ 
ಮೇಲೆ ಹೆಚ್ಚೇನೂ ಗೌರವವಿದ್ದಿಲ್ಲ. ಸಾಮಾನ್ಮವಾಗಿ, ಯಾವುದೇ ರಾಜರ ಬಗ್ಗೆ 
ಬಸವಣ್ಣನವರಿಗೆ ಗೌರವ ಭಾವನೆಯುದ್ದಿರಲಿಲ್ಲವೆನ್ನಬಹುದು. ಅರಸನ ಮನೆ 
ಯಲ್ಲಿ ಅರಸಿಯಾಗಿರುವುದಕ್ಕಿಂತ ಬಡವನಾದ ಭಕ್ತನ ಮನೆಯಲ್ಲಿ 
ತೊತಾಗಿರುವುದೇ ಲೇಸು ಎಂದು ಅವರು ತಮ್ಮೆ ವಚನವೊಂದರಲ್ಲಿ ಹೇಳಿ 
ದ್ದಾರೆ. ಬಿಜ್ಜಳನಿಗೆ ಜನರು ವಿಧೇಯರಾಗಿದ್ದುದು ಅವನ ಮೇಲಿನ ಪ್ರೇಮ 
ದಿಂದ ಅಥವಾ ಗೌರವದಿಂದ ಅಲ್ಲ; ಬದಲಾಗಿ ಭಯದಿಂದ ಎಂದು 


84 ಬಸವಣ್ಣನವರು 


ಬಸವಣ್ಣನವರಿಗೆ ಸಂಪೂರ್ಣವಾಗಿ ತಿಳಿದಿತ್ತು. 
ವ್ಥಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಕಾ, 
ನೆಲನಾಳ್ಲನ ಹೆಣನೆ೦ದರೆ ಒಂದಡಕೆಗೆ ಕೊ೦ಬವರಿಲ್ಲ, ನೋಡಯ್ಯಾ! 
ಮೊಲನಿಂದ ಕರಕಷ್ಟ ನರನ ಬಾಳುವೆ! 
ಸಲೆನಂಬೋ ನಮ್ಮ ಕೂಡಲ ಸಂಗಮದೇವನ 
ರಾಜರುಗಳು ಹಾಗೂ ಅವರ (ಶ್ರೀಮಂತಿಕೆಯ ಬಗ್ಗೆ ಬಸವಣ್ಣನವರಿಗಿದ್ದ 
ಜುಗುಪ್ಸೆ ಅವರ ಅನೇಕ ವಚನಗಳಲ್ಲಿ ಅಭಿವೃಕ್ಷಿ ಪಡೆದಿದೆ. 
ಬಿಜ್ಜಳ ತಮ್ಮನ್ನು ಇಷ್ಟಪಟ್ಟಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು 
ಯಾವನೇ ವ್ಹಕ್ತಿಗೂ ತನ್ನನ್ನು ಆಳುವವನ ಅಸಂತೋಷಕ್ಕೆ ಗುರಿಯಾಗಿ ರಾಜ್ಯ 
ದಲ್ಲಿ ಬದುಕಿ ಉಳಿಯುವುದು ಕಷ್ಟವೆಂಬ ವಾಸ್ತವಸಂಗತಿಯೂ ಅವರಿಗೆ 
ತಿಳಿಯದೆ ಇದ್ದಿರಲಿಲ್ಲ. ಬಸವಣ್ಣನವರ ಅನೇಕ ವಚನಗಳಲ್ಲಿ ಬಿಜ್ಜಳನ 
ಉಲ್ಲೇಖವಿದೆ; ಆದರೆ ಎಲ್ಲಿಯೂ ಅವನ ಬಗ್ಗೆ ಗೌರವದ ಮಾತು ಕಂಡು 
ಬರುವುದಿಲ್ಲ. 
ಬಸವಣ್ಣನವರ ಪ್ರಾಮಾಣಿಕತೆಯನ್ನು ಬಿಜ್ಜಳ ಪರೀಕ್ಷಿಸಲು ಬಯಸಿದ 
ನೆಂಬುದನ್ನು ನಾವು ಹಿಂದೆಯೇ ನೋಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ 
ಬಸವಣ್ಣನವರನ್ನು ಅಪಹಾಸ್ಕಮಾಡಿ ಅವರನ್ನು ಮೊರ್ಬರನ್ನಾಗಿ ಮಾಡಲು 
ಕೂಡ ಬಿಜ್ಜಳ ಪ್ರಯತ್ನಿಸಿದ್ದುಂಟು. ಆದರೆ ಅವನೇ ಹೇಗೆ ಮೂರ್ಬನಾದ 
ಎ೦ದು ಮುಂದೆ ವೀರಶೈವ ಲೇಖಕರಿಂದ ನಿರೂಪಿತವಾದ ಅನೇಕ ಕಥೆಗಳು 
ಶಿಳಿಸುತ್ತವೆ. ಹೀಗಿದ್ದರೂ ಬಿಜ್ಜಳ ತನ್ನ ಮೇಲೆ ತೋರಿಸಿದ ಎಲ್ಲ ಅವಕೃಪೆ 
ಗಳನ್ನೂ ಬಸವಣ್ಣನವರು ಸಶಿಸಿದರು. ಆದರೆ ವೀರಶೈವ ಸಮಾಜ ಮಾತ್ರ 
ಕುದಿಯುತ್ತಾ ಇತ್ತು; ತನ್ನ ಮುಖಂಡರಾದ ಬಸವಣ್ಣನವರಿಗೆ ಆಗುತ್ತಾ 
ಇರುವ ತೋಜೋವಧೆಗೆ ಪ್ರತೀಕಾರ ಮಾಡಲು ಸಮಯವನ್ನೆ ಕಾಯುತ್ತಿತ್ತು. 
ವೀರಶೈವರ ದೃಷ್ಟಿಯಲ್ಲಿ ಇದು ಇಬ್ಬರು ವೃಕ್ಷಿಗಳೆ ನಡುವಣ ಘರ್ಷಣೆ 
ಯಾಗಿರದೆ ವಿಚಾರಗಳ ನಡುವಣ ಸಂಘರ್ಷವಾಗಿತ್ತು. ತಮ್ಮ ಧರ್ಮದ 
ಹಾಗೂ ಕ್ರಾಂತಿಯ ಪ್ರಗತಿಯ ಮಾರ್ಗದಲ್ಲಿ ಬಿಜ್ಜಳ ಅಡ್ಡಿಯಾಗಿದ್ದಾನೆಂದು 
ಅವರು ಭಾವಿಸಿದರು. 
ಈ ಹಿನ್ನೆಲೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಬಸವಣ್ಣನವರ ಕೊನೆಯ 
ದಿನಗಳಲ್ಲಿ ಘಟಿಸಿದ ವಿದ್ಯಮಾನಗಳ ಬಗ್ಗೆ ಈಗ ಪರಿಶೀಲಿಸೋಣ. 
ಕಲ್ಕಾಣದಲ್ಲಿ ಜಗದೇವನೆಂಬ ಒಬ್ಬ ಅಧಿಕಾರಿಯಿದ್ದ. ಬಸವಣ್ಣನವರ 
ಬೋಧನೆಗಳಿಂದ ಆಕರಿತನಾದ ಅವನು ವೀರಶೈವೆಧರ್ಮವನ್ನು ಸ್ವೀಕರಿಸಿದ. 
ಒಂದು ದಿನ ಅವನು ಬಸವಣ್ಣನವರನ್ನೂ ಅವರ ಕೆಲವು ಸ೦ಗಡಿಗರನ್ನೂ ತನ್ನ 
ಮನೆಗೆ ಊಟಕ್ಕೆ ಬರುವಂತೆ ಆಹ್ವಾನಿಸಿದ. ಅವರು ಜಗದೇವನ ಆಹ್ವಾನ 
ವನ್ನು ಸ್ವೀಕರಿಸಿದರು. ಆದರೆ ಅವರು ಜಗದೇವನ ಮನೆಗೆ ಹೋಗುವ 


ಕೊನೆಯ ದಿನಗಳು 65 


ಮೊದಲೇ ಅವನು ಕೆಲವ್ರು ಬ್ರಾಹ್ಮಣರನ್ನು ಕರೆದು ಆತಿಥ್ಯ ನೀಡಿದ್ದ. ಬಸವಣ್ಣ 
ನವರಿಗೆ ಇದು ತಿಳಿದಾಗ, ಅವರು ಜಗದೇವನ ಆತಿದ್ದ ಸ್ವೀಕರಿಸಲು ಸ್ಪಷ್ಟ 
ವಾಗಿ ನಿರಾಕರಿಸಿದರು. ತನ್ನ ವರ್ತನೆಗಾಗಿ ಜಗದೇವನಿಗೆ ಪಶ್ಚಾತ್ತಾಪವಾಯಿತು. 
ವೀರಶೈವಧರ್ಮದ ಶತು ತ್ರುವೊಬ್ಬ ) ನನ್ನು ಕೊಲ್ಲುವುದರ ಮೂಲಕ, ತನ್ನ ಪಾಪ 
ಕಾರ್ಯಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಾಗಿ ಅವನು ಪ್ರತಿಜ್ಞಿ ಮಾಡಿದ. 

ಕಲ್ಯಾಣನಗರದಲ್ಲಿಯೇ ಇಬ್ಬರು ಶಿವಭಕ್ತರಿದ್ದರು. ಅವರೇ ಅಲ್ಲಯ್ದ 
ಹಾಗೂ ಮಧುವಯ್ಯ, ಅಲ್ಲಯ್ಕ ಜನ್ಮತಃ ಅಸ್ಪಶ್ಯ; ಮಧುವಯ್ಯ 
ಬ್ರಾಹ್ಮಣ. ಇಬ್ಬರೂ ಮಿತ್ರರಾಗಿದ್ದರಲ್ಲದೆ, ಬಸವಣ್ಣನವರ ಬೋಧನೆಗಳನ್ನು 
ಅನುಸರಿಸುತ್ತಿದ್ದರು. ಮಧುವಯ್ಯ ತನ್ನ ಮಗಳನ್ನು ಅಲ್ಲಯ್ಕನ ಮಗನಿಗೆ 
ಮದುವೆ ಮಾಡಿಕೊಡಬಯಸಿದ್ದ. ಈ ಮದುವೆಗೆ ಬಸವಣ್ಣ ನವರೂ ಸಮ್ಮತಿ 
ನೀಡಿದ್ದರು. ಈ ವಿವಾಹದ ಪ್ರಸಾಪದಿಂದ ಇಡೀ ವೀರಶೈವ ಸಮಾಜ 
ಆನ೦ದಭರಿತವಾಗಿತ್ತು. *ಉಚ್ಚ' ಜಾತಿಯವರು “ನೀಚ' ಜಾತಿಯವರೊಡನೆ 
ಊಟ ಮಾಡುವುದನ್ನು ಸ೦ಪ್ರದಾಯಶೀಲರು ಕಂಡಿದ್ದರು ಹಾಗೂ ಕೇಳಿ 
ದ್ದರು. ಆದರೆ ಇಂಥ ಮದುವೆಯ ವಿಚಾರ ಮಾತ್ರ ಅವರು ಕನಸಿನ 
ಲ್ಲಿಯೂ ಕಾಣದಂತಪುದಾಗಿತ್ತು. ಅವರು ಅತ್ಯಂತ ಮನಸ್ಪೋಭೆ 
ಗೊಂಡರು; ಪ್ರಸ್ತಾಪಿತ ಮದುವೆಯ ಬಗ್ಗೆ ಬಿಜ 1ಛನಲ್ಲಿಗೆ ದೂರನ್ನು ತೆಗೆದು 
ಕೊಂಡು ಹೋದರು. ಮದುವೆಯನ್ನು ನಿಲ್ಲಿಸುವಂತೆ ಅಲ್ಲ ಯ್ಸ ಮತ್ತು 
ಮಧುವಯ್ಯರಿಗೆ ಬಿಜ್ಜಳ ಆಜ್ದೆ ಮಾಡಿದ. ಆದರೆ ಅವರಿಬ್ಬರೂ ಬಿಜ ನ 
ಮಾತಿನಂತೆ ನಡೆಯಲು ಒಪ್ಪ ಲಿಲ್ಲ. ಏನೇ ಬರಲಿ; ಈ ಮದುವೆಯನ್ನು 
ನಡೆಸಿಯೇ ಸಿದ್ಧ ಎಂದು ನಿರ್ಧರಿಸಿದರು. ಬಿಜ್ಜಳನ ಬುದ್ದಿ ಕೆಟ್ಟು 
ಹೋದಂತಾಗಿ ಅವರಿಬ್ಬರ ಕಣ್ಣುಗಳನ್ನೂ ಕೀಳುವಂತೆ ಅವನು ಆಜ್ಞೆ 
ಮಾಡಿದ. 

ಈ ಘಟನೆ ವೀರಶೈವರಲ್ಲಿ ಪ್ರತಿಭಟನೆಯ ಬಿರುಗಾಳಿಯನ್ನು ಎಬ್ಬಿಸಿತು. 
ಬಿಜ್ಜಳನ ಈ ವರ್ತನೆಯನ್ನು ಅನುಸರಿಸಿ, ಇಂಥದ್ದೇ ಅಥವಾ ಇದಕ್ಕಿಂತ 
ಹೆಚ್ಚು ಕ್ರೂರವಾದ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆಯೆಂದು 
ಅವರು ಭಾವಿಸಿದರು. ಬಿಜ್ಜಳ ಬದುಕಿರುವವರೆಗೆ, ತಾವಾಗಲಿ ತಮ್ಮ ಧರ್ಮ 
ವಾಗಲಿ ಸುರಕ್ಷಿತವಲ್ಲವೆ೦ದು. ಅವರು ತಮ್ಮಲ್ಲಿಯೆ ಹೇಳಿಕೊಂಡರು. 
ಒಂದು ತುರ್ತು ಸಭೆಯನ್ನು ಕರೆದ ಅವರು ಇದಕ್ಕೆ ಹಾಜರಾಗುವಂತೆ 
ಜಗದೇವನಿಗೂ ಆಹ್ವಾನ ನೀಡಿದರು. ಜಗದೇವನ ಪ್ರತಿಜ್ಞೆಯನ್ನು ನೆನಪಿಗೆ 
ತಂದಾಗ, ಅವನು ಬಿಜ್ಜಳನ ಕೊಲೆ ಮಾಡಲು ಸಂತೋಷದಿಂದಲೇ ಒಪ್ಪಿದ. 
ಬಿಜ್ಜಳನ ಹತ್ಕೆಯ ಹೊಣೆಯನ್ನು ಜಗದೇವನಿಗೆ ವಹಿಸಿ ಬಸವಣ್ಣನವರೂ 
ಅವರ ಅನುಯಾಯಿಗಳೂ ಕಲ್ಕಾಣವನ್ನು ಬಿಟ್ಟು ಹೊರಟು ಹೋದರು. 
ಬಸವಣ್ಣನವರ ಮುಖಂಡತ್ವದಲ್ಲಿ ಒಂದು ತಂಡ ಕೂಡಲಸಂಗಮಕ್ಕೂ 


06 ಬಸವಣ್ಣನವರು 


ಚನ್ನಬಸವ ನೇತೃತ್ವದಲ್ಲಿ ಇನ್ನೊ೦ದು ತಂಡ ಉಳಿವೆಗೂ (ಕರ್ನಾಟಕದ ಉತ್ತರ 
ಕನ್ನಡ ಜಿಲ್ಲೆಯ ಒಂದು ಸ್ಥಳ) ಹೂರಟತು. 

ಜಗದೇವೆ ಮನೆಗೆ ಹೋದ. ತಾಯಿ ಅವನಿಗೆ ಊಟ ಬಡಿಸಲು 
ಒಪ್ಪಲಿಲ್ಲ. ಕೈಗೊಂಡ ಪ್ರತಿಜ್ಞೆಯನ್ನು ಪೂರೈಸುವತನಕ ಅವನನ್ನು 
ನಾಯಿಯಂತೆ ಕಾಣುವುದಾಗಿ ಅವಳು ತಿಳಿಸಿದಳು; ಅವನಿಗೆ ನೆಲದ 
ಮೇಲೆಯೇ ಅನ್ನ ಹಾಕಿದಳು. ತುಂಬಿ ಹಸನಿವಾಗಿದ್ದುದರಿಂದ ಜಗದೇವ 
ಅದನ್ನೇ ತಿಂದ. ಬಸವಣ್ಣನವರ ಇನ್ನಿಬ್ಬರು ಅನುಯಾಯಿಗಳಾದ ಮೊಲ್ಣ್ಚೆ 
ಮತ್ತು ಬೊಮ್ಮರೂ ಜಗದೇವನೊಂದಿಗೆ ಸೇರಿದರು. ಆಗ ಸಂಜಿಯ 
ಸಮಯ; ಭವ್ಯ ದೀಪಾಲಂಕೃತವಾದ ಅರಮನೆಯ ಸಭಾಂಗಣದಲ್ಲಿ 
ಬಿಜ್ಜಳ ಕುಳಿತಿದ್ದ, ಅವನಿಗೆ ಸಾರ್ವಜನಿಕರು ಗೌರವ ನೀಡಿತ್ತಿದ್ದರು. 
ಜಗದೇವನೂ ಅವನ ಸಹಾಯಕರೂ ಸಭಾಂಗಣಕ್ಕೆ ಧಾವಿಸಿ ಬಂದರು; ಥಟ್ಟನೆ 
ಅವನ ಮೇಲೆ ಎರಗಿ, ಅವನನ್ನು ಕೊಂದು ತಮ್ಮ ಧರ್ಮದ ಶತ್ರು ಮೃತ 
ನಾದನೆಂದು ಘೋಷಿಸಿದರು.(ಈ ಘಟನೆ, ಬಿಜ್ಜಳನ ಆಳ್ವಿಕೆಯ ಕೊನೆಯ 
ವರ್ಷವಾದ ಕ್ರಿಶ. 1167ರಲ್ಲಿ ನಡೆದಂತೆ ಕಾಣುತ್ತದೆ ಜಗದೇವ ಸ್ವತಃ 
ತನ್ನನ್ನು ಕೊಂದುಕೊಂಡ. ಉಳಿದ ಇಬ್ಬರು ಪ್ರಾಯಃ ಸೆರೆನಿಕ್ಕರು ಹಾಗೂ 
ಅನಂತರದ ಗಲಭೆಯಲ್ಲಿ ಇತರ ಅನೇಕರೊಂದಿಗೆ ಹತರಾದರು. 

ಕಲ್ಕಾಣದಿ೦ಂದ ಹೊರಟು ಹೋದ ಎರಡೂ ತಂಡಗಳೆವರನ್ನು ಹುಡುಕುತ್ತಾ 
ಬಿಜ್ಜಳನ ಸೈನ್ನ ಹೊರಟಿತು. ಆ ಸೈನ್ಕ ಚನ್ನಬಸವನ ನೇತೃತ್ವದ ತಂಡದೊಂದಿಗೆ 
ಹೋರಾಡಿದಂತೆ ಹಾಗೂ ಕೊನೆಯಲ್ಲಿ ತನ್ನವರನ್ನು ಉದ್ದಿಷ್ಟ ಸ್ಥಳಕ್ಕೆ ಕರೆ 
ದೊಯ್ಯಲು ಚನ್ನಬಸವ ಸಮರ್ಥನಾದಂತೆ ಕಂಡುಬರುತ್ತದೆ. 

ಈ ನಡುವೆ ಬಸವಣ್ಣನವರು ಕೂಡಲಸಂಗಮ ತಲುಪಿದ್ದರು. ಅವರ 
ಮನಸ್ಸು ಕ್ಟೋಭೆಗೊಂಡಿತ್ತು. ಅವರು ಶಾಂತಿ ಬಯಸಿದ್ದರು. ಕೂಡಲ 
ಸಂಗಮದಲ್ಲಿ ನದಿಗಳು ಸೇರುವ ಅದೇ ಸಂ೦ಗಮಸ್ಥಳವಿತ್ತು; ಅವೇ ಗದ್ದೆ 
ಬಯಲುಗಳಿದ್ದವು; ಅದೇ ಸುಂದರ ದೃಶ್ಶವಿತ್ತು. ಈ ಪರಿಸರ ಅವರಿಗೆ 
ಕೊಂಚ ಶಾಂತಿ ಸಮಾಧಾನಗಳನ್ನು ನೀಡಿದ್ದರಲ್ಲಿ ಸಂದೇಹವಿಲ್ಲ. ಆದರೆ ತನ್ನ 
ಗುರಿ ಸಾಧನೆಯಾಗಿದೆಯೆಂದು ಅವರಿಗೆ ಅನ್ನಿಸತೊಡಗಿತ್ತು. ಹೋರಾಟವನ್ನು 
ಮುಂದುವರಿಸುವ ಕೆಲಸ ಅವರ ಅನುಯಾಯಿಗಳದಾಗಿತ್ತು. ತಮ್ಮ ಅಂತ್ಮ 
ಸಮೀಪಿಸುತದೆಯೆಂದು ಅವರಿಗೆ ತಿಳಿದಿತ್ತು ಅವರು ಅದನ್ನು 
ಬಂಯಸಿಂಯೂ ಇದ್ದರು. ಅವರ ಮಡದಿ ನೀಲಲೋಚನೆ ಕಲ್ಕಾಣದಲ್ಲಿಯೆ 
ಉಳಿದಿದ್ದಳು. ಇದಕ್ಕೇನು ಕಾರಣವೆಂದು ನಮಗೆ ತಿಳಿದಿಲ್ಲ. ಬಸವಣ್ಣನವರು 
ತಮ್ಮ ಸಂಗಡಿಗರಲ್ಲಿ ಒಬ್ಬನಾದ ಅಪ್ಪಣ್ಣನೆಂಬುವನನ್ನು ಹ೦ಡತಿಯನ್ನು 
ಕೂಡಲ ಸಂಗಮಕ್ಕೆ ಕರೆತರಲು ಕಳುಶಿಸಿದರು. ಅವನು ಕಲ್ಕಾಣಕ್ಕೆ ಬಂದ; 
ಬಸವಣ್ಣನವರು `ಶಿವೈಕ್ಶರಾಗಲು ಹೊರಟದ್ದಾರೆ'ಂದು ಅವಳಿಗೆ ತಿಳಿಸಿದ; 


ಕೊನೆಯ ದಿನಗಳು 87 


ಅವಳು ಕೂಡಲಸಂಗಮಕ್ಕೆ ಬರಬೇಕೆಂದು ಬಸವಣ್ಣನವರು ಬಿಯಸುತ್ತಿದ್ದಾ 
ರೆಂದೂ ಹೇಳಿದ. ಆದರೆ ಕೂಡಲಸಂಗಮಕ್ಕೆ ಬರಲು ನೀಲಲೋಚನೆ 
ಆಶ್ಚರ್ಯಕರವಾದ ರೀತಿಯಲ್ಲಿ ನಿರಾಕರಿಸಿದಳು. ದೇವರು ಎಲ್ಲೆಡೆಯೂ 
ಇರುವುದರಿಂದ, ತಾನು ಕಲ್ಕಾಣದಲ್ಲಿಯೆ ಅವನೊಡನೆ ಐಕ್ಕಳಾಗುತ್ತೇನೆಂದು 
ತಿಳಿಸಿದಳು. ಬಿಜ್ಜಳ ಮೃತನಾದ ನಂತರ ಕೆಲವು ಕಾಲ ಮಾತ್ರ ಬಸವಣ್ಣನವರು 
ಬದುಕಿದಂತೆ ಕಾಣುತ್ತದೆ. ಸುಮಾರು ಕ್ರಿ.ಶ. 1167-68ರಲ್ಲಿ ಅವೇ ನದಿಗಳ 
ಆ ಸಂಗಮ ಸ್ಥಳದಲ್ಲಿಯೆ ಅವರು ತಮ್ಮ ಕೊನೆಯುಸಿರನ್ನು ಎಳೆದರು. 
"ತೆರೆ ಸಮುದ್ರದಲ್ಲಿ ಸುಳಿಗಾಳಿ ಗಾಳಿಯಲ್ಲಿ ಅಡಗುವಂತೆ' ಅವರು ಅನಂತ 
ದೊಂದಿಗೆ ಒಂದಾಗಿ ಹೋದರು... ಮಾಚಯ್ಕ ಹೇಳಿದಂತೆ, "ಅವರು 
ಬೆಳಗನುಟ್ಟು ಬಯಲಾಗಿ ಹೋದರು' ಅವರ ಸಾವಿನ ಸುದ್ದಿ ತಿಳಿದ 
ನೀಲಲೋಚನೆ "ಅವರು ಕಾಯವಿಲ್ಲದ ದೇಹಿಯಾದರು' ಎಂದು ಹೇಳುತ್ತ 
ಎಲಾಪಿಸಿದಳು. ಹಾಗೂ ಬಸವಣ್ಣನವರನ್ನು ಹಿ೦ಬಾಲಿಸಿದಳು. ಬಸವಣ್ಣನವರ 
ಭಕ್ತಿಯೆಂಬ ಕಾಂತಿಯಿಂದ ತುಂಬಿದ ದೀಪಕ್ಕೆ ಕಲ್ಕಾಣನಗರವನ್ನು ಶರಣರು 
ಹೋಲಿಸಿದ್ದರು. ಆ ದೀಪ ಅನೇಕರಿಗೆ ಬೆಳಕು ಬೀರಿತ್ತೆಂದು ಅವರು ನುಡಿ 
ದರು. ಆದರೆ ಈಗ ಹಣತೆ ಮುರಿದು ಹೋಗಿತ್ತು; ಎಣ್ಣೆ ಚೆಲ್ಲಿಹೋಗಿತ್ತು. 
ಆದರೂ ಆ ಬೆಳಕು ದೈವೀಪ್ರಕಾಶದೊಂದಿಗೆ ಒಂದಾಗಿತ್ತು. 

ಬಿಜ್ಜಳನ ಮರಣಾನಂತರ ಸಂಭವಿಸಿದ ಮಹಾಕ್ಟೋಭೆಂಯಿಂದಾಗಿ., 
ಕಲ್ಯಾಣನಗರ ಬುಡಮುಟ್ಟ ನಡುಗಿತೆಂಬುದೇನೋ ನಿಜ. ಬಿಜ್ಜಳನ 
ಮಗನಾದ ಮುರಾರಿ ಸೋವಿದೇವ ತಂದೆಯ ಉತ್ತರಾಧಿಕಾರಿಯಾದ. ಆದರೆ 
ಅವನು ಎರಡು ದಿಕ್ಕುಗಳಿ೦ದ-ತಾನು ಹಿಂದೆ ಕಿರುಕುಳ ಕೊಟ್ಟಿದ್ದಂತಹ 
ಬಸವಣ್ಣನವರ ಅನುಯಾಯಿಗಳಿಂದ ಹಾಗೂ ಪದಚ್ಕುತರಾದ ಚಾಲುಕ್ಕ 
ರಾಜರ ಬಗ್ಗೆ ಸಹಾನುಭೂತಿಪರರಾಗಿದ್ದ ಜನರಿ೦ದ-ವಿರೋಧವನ್ನು ಎದುರಿಸ 
ಬೇಕಾಗಿ ಬಂತು. ಅವನು ಹೆಚ್ಚು ಸಮಯ ಲಳ್ಳಿಕೆ ನಡೆಸಲಿಲ್ಲ. ಮುಂದೆ 
ಅವನ ನಾಲ್ವರು ಸೋದರರೂ ಅತ್ವಲ್ಪಕಾಲದಲ್ಲಿಯೇ ಒಬ್ಬರ ಅನಂತರ 
ಇನ್ನೊಬ್ಬರಂತೆ ರಾಜ್ಕಾಡಳಿತ ನಡೆಸಿದರು. ಬಿಜ್ಜಳನಿಂದ ಉಚ್ಚಾಟಸಲ್ಪಟ್ಟ 
ಮೂರನೆಯ ತೈಲನಿಗೆ ಒಬ್ಬ ಮಗನಿದ್ದ. ಅವನೇ ನಾಲ್ಕನೆಯ ಸೋಮೇಶ್ವರ. 
ಆಗ ಅವನಿನ್ನೂ ಬದುಕಿದ್ದ. ಬರ್ಮನೆಂಬ ಸಮರ್ಥ ಸೈನ್ಕಾಧಿಕಾರಿಯ 
ನೇತೃತ್ವದಲ್ಲಿ ಅವನೊಂದು ಸನ್ನ ಕಟ್ಟ ಕ್ರಿ.ಶ.1184ರಲ್ಲಿ ತನ್ನ ತಂದೆಯ 
ಸಾಮ್ರಾಜ್ಯವನ್ನು ಪುನಃ ಸಂಪಾದಿಸುವುದರಲ್ಲಿ ಯಶಸ್ವಿಯಾದ. ಹೀಗೆ ಸ್ವಲ್ಪ 


1. ವೀರಶೈವಧರ್ದದ ಅನುಸಾರ ದೇವರು ಆಕಾರನೂ ಹೌದು, ನಿರಾಕಾರನೂ 
ಹೌದು; ಕೆಲವು ಸಲ ದೇವರನ್ನು "“ಶೂನ್ನ' ಎಂದು ಪರಿಗಣಿಸಲಾದರೂ ಇದು 
ಪೂರ್ಣದ ಇನ್ನೊಂದು ಹೆಸರೂ ಹೌದು. 


08 ಬಸವಣ್ಣನವರು 


ಸಮಯ ಮಾತ್ರ ಬಾಳಿದ ಕಲಚುರಿಗಳ ಸಾಮ್ರಾಜ್ಯ ಕೊನೆಗೊಂಡಿತು. 
ಚಾಲುಕ್ಕ ಸಾಮ್ರಾಜ್ಯವೂ ಬಿಹು ಕಾಲ ಬಾಳಲಿಲ್ಲವೆಂಬುದೂ ದುರದೃಷ್ಟ 
ಕರವಾದ ವಿಚಾರವೇ ಆಗಿದೆ. ಕ್ರಿಶ-1190ರಲ್ಲಿ ಚಾಲುಕ್ಕ ರಾಜ್ಯವನ್ನು ಉತ್ತರ 
ದಲ್ಲಿ ದೇವಗಿರಿಯ ಯಾದವರೂ ದಕ್ಷಿಣದಲ್ಲಿ. ದೋರಸಮುದ್ರದ 
ಹೊಯ್ಸಳರೂ ವಶಪಡಿಸಿಕೊಂಡರು. 
ತಮ್ಮ ಬೆನ್ನಹಿಂದೆ ನಿಷ್ಠಾವಂತ ಸೇವಕರ ತಂಡವೊಂದನ್ನು ಅಥವಾ 
ಅದಕ್ಕಿಂತ ಮಿಗಿಲಾಗಿ ಮಹಾ ವಿಚಾರಧಾರೆಯೊ೦ದನ್ನು ಬಸವಣ್ಣನವರು 
ಬಿಟ್ಟು ಹೋಗಿದ್ದರು. ಚನ್ನಬಸವ ಹಾಗೂ ಮಡಿವಾಳ ಮಾಚಯ್ಕರಂತಹ 
ಕಾರ್ಯಕರ್ತರು ಅವರ ಕೆಲಸವನ್ನು ಮುಂದುವರಿಸಿದರು. ಸಾಮಾಜಿಕ 
ದೃಷ್ಟಿಕೋನದಲ್ಲಿಯೇ ಬಸವಣ್ಣನವರು. ಸಂಪೂರ್ಣ ಪರಿವರ್ತನೆಯನ್ನು 
ಉ೦ಟುಮಾಡಿದ್ದರು; 'ಜನರ ಮನಸ್ಸಿನಲ್ಲಿ ಕ್ರಾಂತಿಯ ಬೀಜವನ್ನು ಬಿತ್ತಿ 
ದ್ದರು. ಈ ಕ್ರಾಂತಿ ಬೇಗನೆ ಫಲ ಬಿಟ್ಟತೆ೦ಬುದು ಖಂಡಿತವಾಗಿಯೂ ನಿಜ. 
ಉದಾಹರಣೆಗೆ, ಹದಿಮೂರನೆಯ ಶತಮಾನದ ಕ್ರಾಂತಿಕಾರಿ ಕವಿಗಳಾದ ಹರಿ 
ಹರ ಮತ್ತು ರಾಘವಾಂಕರು ಬಸವಣ್ಣನವರು ಮತ್ತಿತರ ಶರಣರಿಂದಲೇ 
ಸ್ಫೂರ್ತಿಗೊಂಡರೆಂಬುದು ನಿಜ. ಈ ಕವಿಗಳಿಬ್ಬರೂ ಬಸವಣ್ಣನವರ 
ಕ್ರಾಂತಿಯ ಉತ್ಪನ್ನಗಳಾಗಿದ್ದಾರೆ. ಆದರೆ ಸ್ವತಃ ವೀರಶೈವ ಧರವೂ, ಎಲ್ಲ 
ಅನಮ್ಮತೆ, ಪುರೋಹಿತಪ್ರಭುತ್ವ ಹಾಗೂ ಸಾಂಸ್ಥಿಕತೆಗಳೊಂದಿಗೆ ಇತರ ಧರ್ನ 
ಗಳ೦ತೆಯೆ ಒಂದು ಸಂಘಟಿತ ಧರ್ನವಾಗಿ ಪರಿಣಮಿಸಿದುದು ಮಾತ್ರ ದುರ 
ದೃಷ್ಟಕರ ವಿಚಾರವಾಗಿದೆ. ಅನಂತರ ವೀರಶೈವ ಧರ್ಮ ಜನಪ್ರಿಯವಾಗುತ್ತ 
ಮುನ್ನಡೆದುದರಲ್ಲಿ ಸಂದೇಹವಿಲ್ಲ. ಆದರೆ ಒಂದು ಸಾಮಾಜಿಕ ಕ್ರಾಂತಿ 
ಗಿಂತ ಹುಚ್ಚಾಗಿ ಸಂಘಟಿತ ಧರ್ನವಾಗಿಯೇ ಅದು ಹೆಚ್ಚು ಪ್ರಚಾರ 
ವಾಯಿತು. ದೇವಾಲಯಗಳಿಗೆ ಹೋಗದಂತೆ ತಮ್ಮ ಅನುಯಾಯಿಗಳನ್ನು 
ಬಸವಣ್ಣನವರು ನಿರ್ಬಂಧಿಸಿದ್ದರು; ಸ್ತ್ರೀಯರು ಮುಂದೆ ಬಂದು 
ಸಾಮಾಜಿಕ ಚಟುವಟಿಕೆಗಳಲ್ಲಿ ಸೇರುವಂತೆ ಉತ್ತೇಜನ ನೀಡಿದ್ದರು. ಇವ್ರ 
ಗಳನ್ನು ಮತ್ತು ಇತರ ಕೆಲವು ಬೋಧನೆಗಳನ್ನು ಅವರ ಮುಂದಿನವರು 
ನಿರ್ಲಕ್ಷಿಸಿದರು. ಆದರೆ ಅದೊಂದು ಪ್ರತ್ಯೇಕ ಕಥೆ. ಇಲ್ಲಿ ಅದು ನಮಗೆ 
ಸಿಂಬಿಂಧಪಟ್ಟಿಲ್ಲ. 
ಬಿಜ್ಜಳನ ಸಾವು ವಿವಾದಾಸ್ಪದ ವಿಚಾರವಾಗಿದೆ. "ದಯವೇ ಧರ್ನದ 
ಮೂಲವಯ್ಯಾ' ಎಂದು ಸಾರಿದ್ದ ಬಸವಣ್ಣನವರು ಬಿಜ್ಜಳನ ಹತ್ಯೆಗೆ ತಮ್ಮ 
ಸಮ್ಮತಿ ಸೂಚಿಸಿರಲು ಸಾಧ್ಯವಿಲ್ಲವೆಂದೂ ವಾದಿಸಲಾಗಿದೆ; ಬಸವಣ್ಣನವರು 
ಬೇಡಿಕೊಂಡರೂ ಅವರ ಮಾತು ಕೇಳದೆ ಬಿಜ್ಜಳನ ಕೊಲೆ ಮಾಡಲಾಂಯಿ 
ತೆ೦ದು ಕೆಲವರು ಹೇಳುತ್ತಾರೆ. ಬಿಜ್ಜಳನ ಹತ್ಯೆಯ ಪ್ರಸಂಗದಲ್ಲಿ ಬಸವಣ್ಣ 
ನವರು ಯಾವುದೇ ಪಾತ್ರವಹಿಸಿರಲಿಲ್ಲವೆಂದೂ ಈ ಹತ್ಯೆಯ ಹಿಂದೆ 


ಕೊನೆಯ ದಿನಗಳು 09 


ರಾಜಕೀಯ ಉದ್ದೇಶಗಳಷ್ಟೇ  ಇದ್ದುವೆಂದೂ ಬಿಜ್ಜಳನ ಹತ್ಯೆಗೆ ಯಾವ 
ವೀರಶೈವನೂ ಕಾರಣನಲ್ಲವೆಂದೂ ಮತ್ತೆ ಕೆಲವರ ಅಭಿಪ್ರಾಯ 

ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ಇದ್ದ ಪ್ರೀತಿಯೇನೂ 
ಅಳಿಸಿಹೋಗಿರಲಿಲ್ಲ. ಶಿವಭಕ್ತರಿಗೆ ಅಥವಾ ವೀರಶೈವಧರ್ಮಕ್ಕೆ ಉಂಟಾಗುವ 
ಯಾವುದೇ ಅನ್ಕಾಯವನ್ನು ಸಹಿಸುವುದು ಅಸಾಧ್ಯವೆಂಬುದನ್ನು ವೀರಶೈವ 
ಧರ್ನ ಒಪ್ಪುತ್ತದೆ. ಹೇಗಾದರೂ ಮಾಡಿ ಅಂಥ ಅನ್ಕಾಯವನ್ನು ಪ್ರತಿಭಟಸಲೇ 
ಬೇಕು. ಕೆಡುಕನ್ನು ಉಂಟುಮಾಡಿದವರನ್ನು ಶಿಕ್ಷಿಸಬೇಕು... ಅಥವಾ 
ಕೊಲ್ಲಬೇಕು. ಅವನನ್ನು ಶಿಕ್ಷಿಸುವುದು ಸಾಧ್ಯವಾಗದೆ ಹೋದ ಪಕ್ಷದಲ್ಲಿ 
ಅವನಿರುವ ಸ್ಥಳವನ್ನೇ ತೊರೆದು ದೂರ ಹೊರಟುಹೋಗಬೇಕು. ಬಸವಣ್ಣ 
ನವರೂ ಮತ್ತಿತರೂ ಚಾಂಡೇಶನ ಕಥೆಯಂತಹ ಕಥೆಗಳಲ್ಲಿ ನಂಬಿಕೆಯಿರಿ 
ಸಿದ್ದರು. ಹಾಗೂ ಅವನ್ನು ಮೆಚ್ಚಿದ್ದರು. ಒಮ್ಮೆ ಕುರಿಗಳ ಸಗಣಿಯನ್ನು 
ರಾಶಿ ಮಾಡಿ ಅದನ್ನು ಚಾಂಡೇಶ ಪೂಜಿಸುತ್ತಿದ್ದನಂತೆ; ಅವನ ಮುಗ್ದ 
ಮನಸ್ಸಿಗೆ ಈ ಸಗಣಿ ರಾಶಿ ಶಿವನನ್ನು ಪ್ರತಿನಿಧಿಸಿದಂತೆ ಕಂಡದ್ದೇ ಇದಕ್ಕೆ 
ಕಾರಣವೆನ್ನಲಾಗಿದೆ. ಆದರೆ ಶಿವನ ಈ ವಿಗ್ರಹಕ್ಕೆ ಗೌರವ ತೋರಿಸಲು 
ಚಾ೦ಡೇಶನ ತಂದೆ ಒಪ್ಪಲಿಲ್ಲ. ಆಗ ತುಂಬಿ ಕೋಪಗೊಂಡ ಚಾಂಡೇಶ 
ತಂದೆಯನ್ನೇ ಕೊಂದ. ಈ ಬಗೆಯ ಧಾರ್ಲಿಕ ಉನ್ನತ್ತಾಭಿಮಾನ ಹಾಗೂ 
ಉದ್ರೇಕಗಳನ್ನು ಆಚರಣೆಗೆ ತಂದ ಸಂದರ್ಭಗಳು ವಿರಳವಾಗಿದ್ದರೂ ತತ್ಪಶ: 
ಒಪ್ಪಲಾಗಿತ್ತು. ಮೇಲಿನ ಘಟನೆಯನ್ನು ನಿರೂಪಿಸಿದ ಹಿಂದಿನ ಬಕುಮಟ್ಟಿನ 
ಎಲ್ಲರೂ, ಜಗದೇವನನ್ನೂ ಅವನ ಸ್ನೇಹಿತರನ್ನೂ, ಬಿಜ್ಜಳನನ್ನು ಕೊಂದ 
ಆಪಾದನೆಂಯಿ೦ದ ಮುಕ್ತಗೊಳಿಸಿದರಷ್ಟೇ ಅಲ್ಲದೆ, ತಮ್ಮ ಧರ್ದದ ಉಳಿವಿ 
ಗಾಗಿ ಮಹಾಸೇವೆ ಸಲ್ಲಿಸಿದವರೆಂದು ಅವರ ಕೆಲಸವನ್ನು ಪ್ರಶಂಸಿಸಿದ್ದಾರೆ. 

ಅನಂತರ ಬಹಳ ಕಾಲ ಕಲಾಣ ಧಾರ್ಲಿಕ ಚಟುವಟಿಕೆಗಳ ಕೇಂದ್ರವಾಗಿ 
ಉಳಿಯಲಿಲ್ಲ. ಇದು ವೀರಶೈವ ಧರ್ಗದ ಪ್ರಸಾರಕ್ಕೆ ಪರೋಕ್ಷವಾಗಿ ನೆರವು 
ನೀಡಿತೆನ್ನಬಹ್ರದು,... ಕಲ್ಕಾಣದಲ್ಲಿಯೇ ಕೇಂದ್ರೀಕೃತರಾಗಿದ್ದ ವೀರಶೈವ 
ಮುಖಂಡರು ಹೊರಗೆ ಹೋದರು. ಹಾಗೂ ನಾಡಿನ ಬೇರೆ ಬೇರೆ ಭಾಗ 
ಗಳಲ್ಲಿ ನೆಲೆಸಿದರು. ಅವರೊಂದಿಗೆ ಹೊಸ ವಿಚಾರಗಳೂ ಹೊಸ ಆಲೋಚನೆ 
ಗಳೂ ಪಯಣಿಸಿದುವು. 


10. ವಚನಕಾರ ಬಸವಣ್ಣನವರು 


ಸಾಮಾಜಿಕ ಹಾಗೂ ಧಾರ್ಲಿಕ ಸುಧಾರಕರಾಗಿಯಷ್ಟೇ ಅಲ್ಲದೆ, ವಚನಕಾರ 
ರಾಗಿಯೂ ಬಸವಣ್ಣನವರು ಸ್ಥರಣೀಯರಾಗಿದ್ದಾರೆ. ಪ್ರಾಯಃ ಇವರು 
ಕನ್ನಡದಲ್ಲಿಯೇ ಅತ್ಯಂತ ದೊಡ್ಡ ವಚನಕಾರರಾಗಿದ್ದಾರೆ. ಕನ್ನಡದಲ್ಲಿ 
ವಚನಗಳ ಪರಂಪರೆ ಪ್ರಾರಂಭವಾದದ್ದೇ ಬಸವಣ್ಣನವರಿಂದ ಎಂದು 
ಭಾವಿಸುವ ಕೆಲವರಿದ್ದಾರೆ. ಇದು ಸರಿಯಲ್ಲ; ನಿಜವಾಗಿಯೂ ಬಸವಣ್ಣ 
ನವರು ಪ್ರಥಮ ವಚನಕಾರರಲ್ಲ. ಹನ್ನೊಂದನೆಯ ಶತಮಾನದ ಮಧ್ಯ ಭಾಗ 
ದಲ್ಲಿ ಜೀವಿಸಿದ್ದ ದೇವರದಾಸಿಮಯ್ಯ ಕೆಲಮಟ್ಟಿನ ಸಾಹಿತ್ಕಿಕ ಮೌಲ್ಯವಿರುವ 
ವಚನಗಳನ್ನು ರಚಿಸಿದ್ದ. ಅನ೦ತರ ಹನ್ನೆರಡನೆಯ ಶತಮಾನದ ಅನುಭಾವಿ 
ಗಳೂ ಸುಧಾರಕರೂ ವಚನಗಳನ್ನು ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆಸಿದರು. 
ಮತ್ತು ಇವರಲ್ಲಿ ಬಸವಣ್ಣನವರು ಅಗ್ರಗಣ್ಯರಾಗಿದ್ದಾರೆ. 

ಕನ್ನಡ ಸಾಹಿತ್ಯದ ಲಿಖಿತ ಇತಿಹಾಸ ಒಂಬತ್ತನೆಯ ಶತಮಾನದಿಂದ 
ಪ್ರಾರಂಭವಾಗುತ್ತದೆ. ಹತ್ತನೆಯ ಶತಮಾನದ ಅವಧಿಯಲ್ಲಿ ಪಂಪ ರನ್ನ 
ರಂತಹ ಮಹಾಕವಿಗಳು ತಮ್ಮೆ ಕಾವ್ಯಗಳನ್ನು “ಚಂಪೂ! ಶೈಲಿಯಲ್ಲಿ 
ರಚಿಸಿದರು. ಈ ಕವಿಗಳು ಆ ಕಾಲದ ಅಡುಭಾಷೆಯನ್ನು ಬಿಳಿದು 
ದರಿಂದ ಅವರ ಸಮಕಾಲೀನರಲ್ಲಿ ಹೆಚ್ಚು ಜನರಿಗೆ ಇವರ ಕಾವ್ಕಗಳು ಸಹಜ 
ವಾಗಿಯೇ ಅರ್ಥವಾದುವು. ಆದರೆ ಕಾಲ ಸರಿದಂತೆ, ಹನ್ನೊಂದನೆಯ 
ಶತಮಾನದ ಪ್ರಾರಂಭದಲ್ಲಿ, ಭಾಷೆ ಒಂದು ಪರಿವರ್ತನೆಗೆ ಒಳಗಾಯಿತು. 
ಪಂಪರನ್ನರು ಬಳಸಿದ ಭಾಷೆ ಹೆಚ್ಚು ಕಾಲ ಆಡುಭಾಷೆಯಾಗಿ ಉಳಿಯ 
ಲಿಲ್ಲ. ಅದನ್ನು ಹಳಗನ್ನಡವೆಂದು ಹೆಸರಿಸಲಾಯಿತು. ಹನ್ನೊಂದನೆಯ ಶತ 
ಮಾನದಲ್ಲಿ ಹಳೆಗನ್ನಡ ನಡುಗನ್ನಡವಾದ ಸಂಧಿಕಾಲದ ಅನಂತರವೂ, 
ಪಂಪರನ್ನರನ್ನೇ ತಮ್ಮ ಆದರ್ಶವನ್ನಾಗಿ ಭಾವಿಸಿಕೊ೦ಂಡ ಕವಿಗಳು, ಆ ಹಿಂದಿನ 
ಕವಿಗಳ ಭಾಷೆಯನ್ನೇ ಬಳಸಿ ಕೃತಿರಚನೆ ಮಾಡಿದರು. ಇದರ ಪರಿಣಾಮವಾಗಿ 
ಹನ್ನೊಂದು - ಹನ್ನೆರಡನೆಯ ಶತಮಾನಗಳಲ್ಲಿ ರಚಿತವಾದ ಚಂಪೂ ಕಾವ್ಯ 
ಗಳು ಪಂಡಿತರಿಗೆ ಮಾತ್ರ ಅರ್ಥವಾಗುವಂತಿದ್ದುವು. ಸಾಹಿತ್ಯವೆಂಬುದು 
ವಿದ್ಧತ್ತನ್ನು ಪ್ರದರ್ಶಿಸುವ ಒಂದು ವಿಧಾನವಾಯಿತು, ಎಂದರೆ ಭಾಷೆ 


1."ಚೆಂಪೂ' ಎಂಬುದು ಗದ್ಯಪದ್ಕ ಮಿಶ್ರಿತವಾದ ಒಂದು ಸಾಹಿತ್ಯ ಪ್ರಕಾರ 


ವಚನಕಾರ ಬಸವಣ್ಣನವರು 91 


ಪಾಂಡಿತ್ಯ ಪ್ರದರ್ಶನದ ಒಂದು ಸಾಧನವಾಯಿತು ಹಾಗೂ ಹಚ್ಚು ಹೆಚ್ಚು 
ಸಂಸ್ಕೃತೀಕರಣಗೊಂಡಿತು. 

ಬಸವಣ್ಣನವರ ಕ್ರಾಂತಿ ಸಾಮಾನ್ಕರನ್ನು ಉದ್ದೇಶಿಸಿತ್ತಲ್ಲದೆ, ವಿದ್ವಾಂಸರ 
ನ್ನಾಗಲಿ ಕುತಾರ್ಕಿಕರನ್ನಾಗಲಿ  ಉದ್ದೇಶಿಸಿರಲಿಲ್ಲ. ಈ ಕ್ರಾಂತಿಯ 
ಮುಖಂಡರು ಜನ ಸಮುದಾಯಕ್ಕೆ ತಿಳಿಹೇಳಿ ಅವರಿಗೆ ಮಾರ್ಗದರ್ಶನ 
ನೀಡಬಯನಿದ್ದರು. ಆದ್ದರಿಂದ ಅವರು ತಮ್ಮ ಬರವಣಿಗೆಯಲ್ಲಿ ಜನ 
ಸಮುದಾಯದ ಭಾಷೆಯನ್ನೇ ಬಳಸಿದುದು ಸಹಜವೇ ಆಗಿತ್ತು. ಬಸವಣ್ಣ 
ನವರೂ ಇತರ ಶರಣರೂ ಸುಶಿಕ್ಟಿತ ವರ್ಗದವರ ಆಡುಭಾಷೆಗೆ ಸಮೀಪವಾದ 
ಕನ್ನಡ ಭಾಷೆಯನ್ನು ತಮ್ಮ ಮಾಧ್ಯಮವನ್ನಾಗಿ ಮಾಡಿಕೊಂಡರು. ಆರಿಸಿದ 
ಕೆಲವು ಜನರಿಗಾಗಿ ಸಾಹಿತ್ಯವನ್ನು ರಚಿಸುವುದಕ್ಕಿಂತ ಹಚ್ಚಾಗಿ ಜನಸಮು 
ದಾಯಕ್ಕೆ ಬೋಧಿಸಿ ಅವರಿಗೆ ಮಾರ್ಗದರ್ಶನ ನೀಡುವುದರಲ್ಲಿಯೇ ಅವರು 
ಹೆಚ್ಚು ಆಸಕ್ತರಾಗಿದ್ದರು. ಫಲಿತಾಂಶವಾಗಿ ಅವರಲ್ಲಿ ಯಾರೂ ಕಾವ್ಯರಚನೆ 
. ಮಾಡಲಿಲ್ಲ; ಚಂಪೂ ಶೈಲಿಯನ್ನು ಸಂಪೂರ್ಣವಾಗಿ ಬಿಟ್ಟು ಬದಲಿಗೆ 
ವಚನಗಳನ್ನು ರಚಿಸಿದರು. ವಚನಗಳು ಮೂಲತಃ ಸಾಹಿತ್ಯ ರಚನೆಯ 
ಉದ್ದೇಶದಿ೦ದ ಬರೆಯಲಾದುವೇ ಅಲ್ಲ. ಆದರೆ ಅವುಗಳಲ್ಲಿ ಕೆಲವು ಶ್ರೇಷ್ಠ 
ಗುಣಮಟ್ಟದ ಸಾಹಿತ್ಸವಾಗಿರುವುದಂತೂ ನಿಜ. 

“ವಚನ' ಎಂಬ ಶಬ್ದದ ಅರ್ಥ ಗದ್ಧ ಅಥವಾ ಮಾತು ಎಂದು. ಚಂಪೂ 
ಕಾವ್ಕಗಳಲ್ಲಿ ಬಳಸಲಾದ ಗದ್ಯಕ್ಕೆ ವಚನವೆ೦ಬ ಹೆಸರೇ ಇದೆ. ಆದರೆ ವೀರಶೈವ 
ವಚನಕಾರರು ಬಳಸಿದ ಭಾಷೆ ಪದ್ಧವೂ. ಅಲ್ಲ; ಗದ್ದವೂ ಅಲ್ಲ, ಇದೊಂದು 
ಬಗೆಯ ಕಾವ್ಯಮಯ ಗದ್ಯ. ವಚನ ಸಾಹಿತ್ಯವನ್ನು ವಾಲ್ಟ್‌ ವ್ಹಿಟ್‌ಮನ್‌ನ 
"ಲೀವ್ಸ್‌ ಆಫ್‌ ಗ್ರಾಸ್‌'ನ' ಅಥವಾ ರವೀಂದ್ರನಾಥರಾಕೂರರ "ಗೀತಾ೦ಜಲಿ' 
ಯ ಕಾವೈಮಯ ಗದ್ಯಕ್ಕೆ ಹೋಲಿಸಬಹುದು. ವಚನ ರಚನೆಯಲ್ಲಿನ 
ಒಂದು ಅನುಕೂಲವೆಂದರೆ, ಇವುಗಳನ್ನು ಸುಲಭವಾಗಿ ಬರೆಯಬಹುದು. 
ಭಾಷೆ ಸರಳವಾಗಿದ್ದು ಇಲ್ಲಿ ಚರಣಗಳು, ಯತಿ, ಪ್ರಾಸಾನುಪ್ರಾಸಗಳ 
ನಿಯಮಗಳನ್ನೇನೂ ಪಾಲಿಸಬೇಕಾಗಿಲ್ಲ. ಈ ಕಾರಣದಿಂದಲೇ ವಿದ್ವಾಂಸರು 
ಮತ್ತು ಅಂತೆಯೇ ಸಾಮಾನ್ಯ ಜನರು ಕೂಡ ತಮ್ಮ ಭಾವನೆಗಳನ್ನು 
ವಚನಗಳ... ಮಾಧ್ಯಮದ ಮೂಲಕ ಪರಿಣಾಮಕಾರಿಯಾಗಿ ವೃಕ್ತಪಡಿಸಲು 
ಸಮರ್ಥರಾದರು. ಬಸವಣ್ಣನವರ ವಚನಗಳು ವಚನ ಸಾಹಿತ್ಯದಲ್ಲಿನ ಉತ್ಕೃಷ್ಟ 
ಮಾದರಿಯಾಗಿದೆಯೆಂದು ಒಪ್ಪಿಕೊಳ್ಳಲಾಗಿದೆ. 

ವಚನಗಳು ಕಾವ್ಠವಲ್ಲವಾದರೂ ಪ್ರತಿಯೊಂದು ವಚನವನ್ನೂ ವಿವಿಧ 
ಉದ್ದಗಳ ಸಾಲುಗಳಲ್ಲಿ ವ್ಯವಸ್ಥೆಗೊಳಿಸಲು ಸಾಧ್ಯವಿದೆ. ವಚನಗಳು ಮೂರು 
ಸಾಲುಗಳಿಂದ 30 ಅಥವಾ 35 ಸಾಲುಗಳವರೆಗೂ ಇರಬಹುದು. ಸಾಲುಗಳ 
ಸಂಖ್ಗಿ ಇಷ್ಟೇ ಇರಬೇಕೆಂಬ ನಿರ್ಬಂಧವೇನೂ ಇಲ್ಲ. ಪ್ರತಿಯೊಂದು 


92 ಬಸವಣ್ಣನವರು 


ವಚನವೂ ಒಂದು ಅಂಕಿತದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. (ವಚನ 
ಬರೆದವನು ಯಾರು ಎಂಬುದನ್ನು ಈ ಅಂಕಿತ ಸೂಚಿಸುತ್ತದೆ) ಬಸವಣ್ಣ 
ನವರ ಅಂಕಿತ "ಕೂಡಲ ಸಂ೦ಗಮ', ಚನ್ನಬಸವ "ಕೂಡಲ ಚನ್ನ ಸಂಗಮ' 
ಎಂಬುದನ್ನು ತನ್ನ ಅಂಕಿತವಾಗಿ ಇರಿಸಿಕೊಂಡಿದ್ದಾನೆ. ಬಸವಣ್ಣನವರ 
ಅಂಕಿತದ ಮಾದರಿಯನ್ನೇ ಅನುಸರಿಸಿ ಇವನು ತನ್ನ ಅಂಕಿತವನ್ನು 
ಇರಿಸಿಕೊ೦ಡನೆಂಬುದು ಸ್ಪಷ್ಟ. ವಚನಕಾರರು ತಮ್ಮ ಜೀವನ ನಿರ್ವಹಣೆಗಾಗಿ 
ಕೈಗೊಂಡಿದ್ದ ವೃತ್ತಿಗಳನ್ನೂ ಕೆಲವು ಅಂಕಿತಗಳು ಸೂಚಿಸುತ್ತವೆ. 

ಬಸವಣ್ಣನವರು ರಚಿಸಿದ ವಚನಗಳ ಸಂಖೆ ಸುಮಾರು 1,400. ಹೊಸ 
ಹೂಸ ಹಸ್ತಪ್ರತಿಗಳು ದೊರೆತಂತೆ ಪ್ರತಿವರ್ಷ ಅವರ ಹೆಚ್ಚು ಹೆಚ್ಚು ವಚನ 
ಗಳು ಸಿಗುತ್ತಿವೆ. ಅವರ ವಚನಗಳನ್ನು ಸ್ಥೂಲವಾಗಿ ಕೆಲವು ಶೀರ್ಷಿಕೆಗಳಲ್ಲಿ 
ವರ್ಗೀಕರಿಸಬಹುದು; ಕೆಲವು ವಚನಗಳು ಸ್ವರೂಪದಲ್ಲಿ ಶುದ್ಧಾ೦ಗವಾಗಿ 
ಉಪದೇಶಾತ್ನಕವಾಗಿವೆ; ಇನ್ನು ಕೆಲವು ಸಂಪೂರ್ಣವಾಗಿ ಸಾಮಾಜಿಕ ವಿಡಂಬನೆ 
ಗಾಗಿಯೇ ವೀಸಲಾಗಿವೆ. ಇನ್ನೂ ಕೆಲವು ಸ್ವ - ವಿಡಂಬನೆಯನ್ನೊಳ 
ಗೊಂಡಿದ್ದು, ಅವರ ಆಂತರಿಕ ಘರ್ಷಣೆಯನ್ನು ವ್ಹಕ್ತಪಡಿಸುವುದಾದರೆ, 
ಮತ್ತೆ ಕೆಲವು ವೀರಶೈವ ಧರ್ನದ ಸಿದ್ದಾಂತಗಳನ್ನು ನಿರೂಪಿಸುತ್ತವೆ. ಹಾಗೆಯೇ 
ಇನ್ನೂ ಕೆಲವು ವಚನಗಳು ಅವರ ಆಧ್ಯಾತ್ಮಿಕ ಅನುಭವಗಳನ್ನು ವಕ್ಷಪಡಿ 
ಸುತ್ತವೆ. ಅವರ ವಚನಗಳಲ್ಲಿ ಹಲವನ್ನು ಇನ್ನೂ ವರ್ಗೀಕರಿಸಬೇಕಾಗಿದೆ 
ಯಷ್ಟೇ! ಯಾವುದೋ ಒಂದು ಘಟನೆಯಿಂದ ಸ್ಫೂರ್ತಿಗೊಂಡು 
ತಮ್ಮಷ್ಟಕ್ಕೆ ತಾವೇ ರಚನೆಯಾದುವೆಂದು ಭಾವಿಸಬಿಹುದಾದ ಕೆಲವು ವಚನ 
ಗಳೂ ಇವೆ. ಯಾವುದೇ ವಿಶಿಷ್ಟ ಸಾಹಿತ್ಮಿಕ ಗುಣಗಳಲ್ಲದ ಅವರ ವಚನಗಳೂ 
ಕೆಲವಿವೆ. ಆದರೆ ಇಂಥವುಗಳ ಸಂಖ್ಯೆ ಕಡಿಮೆ. 

ಮೊದಲ ಬಾರಿಗೆ ಕನ್ನಡ ಸಾಹಿತೃದಲ್ಲಿ ಭಾವಗೀತಾತ್ಮಕ ಶೈಲಿಯನ್ನು 
ತಂದವರು ಬಸವಣ್ಣನವರು ಹಾಗೂ ಅವರ ಸಂಗಡಿಗರೇ ಆಗಿದ್ದಾರೆ. 
ಹಿಂದಿನ ಕವಿಗಳು ಬರೆದ ದೀರ್ಫ ನಿರೂಪಣೆಯ ಕಾವ್ಕಗಳು ಪುರಾಣ ಕಥೆ 
ಗಳನ್ನೇ ತಮ್ಮ ಕಥಾ ವಿಷಯವಾಗಿ ಹೊಂದಿದ್ದುವು. ಅಂಥ ನಿರೂಪಣೆ 
ಗಳಲ್ಲಿ ವಿವಿಧ ಬಗೆಯ ಜೀವನಾನುಭವಗಳನ್ನೂ ಸ್ವಭಾವಗಳನ್ನೂ ವೃಕ್ಷಪಡಿ 
ಸಲು ಹಚ್ಚು ಅವಕಾಶವಿದ್ದಿರಲಿಲ್ಲ. ಆದರೆ ಇದಕ್ಕೆ ಪ್ರತಿಯಾಗಿ ಬಸವಣ್ಣ 
ನವರ ರಚನೆಗಳು ಸ್ವರೂಪ ಹಾಗೂ ಸ್ಫೂರ್ತಿ ಇವೆರಡರಲ್ಲಿಯೂ 
ಭಾವಗೀತಾತ್ನಕವಾಗಿವೆ. 

ವಚನಗಳು ಒಂದು ಬಿಗೆಯ ಕಾವ್ಕಾತ್ಮಕ ಗದ್ಧಗಳಂದು ಹಿಂದೆಯೇ 
ಹೇಳಿದ್ದೇವೆ. ಇವುಗಳನ್ನು ಸಂಗೀತೋಪಕರಣಗಳೊಂದಿಗೆ ಹಾಡಲಾಗಿತ್ತು. 
ಹಿ೦ದಿನ ಅನೇಕ ಕೃತಿಕಾರರು ವಚನಗಳನ್ನು ಗೀತೆಗಳು ಅಥವಾ ಹಾಡು 
ಗಳಿಂದು ಕರೆದಿದ್ದಾರೆ. ಇವುಗಳನ್ನು ಕೆಲವು ಸಲ ಸಂಗೀತಕ್ಕೂ ಅಳವಡಿಸಿ 


" ವಚನಕಾರ ಬಸವಣ್ಣನವರು 93 


ದ್ಹುಂಟು. ಉದಾಹರಣೆಗೆ, ಸಿದ್ದರಾಮನ ವಚನಗಳನ್ನು ಅವನ ಶಿಷ್ಕರು 
'ಶುದ್ಧಭ್ಯರವಿ' ರಾಗದಲ್ಲಿ ಹಾಡುತ್ತಿದ್ದರೆಂಬುದು ಹದಿಮೂರನೆಯ 
ಶತಮಾನದ ಕವಿಯಾಗಿದ್ದ ರಾಘವಾಂಕನಿಂದ ನಮಗೆ ತಿಳಿದುಬರುತ್ತದೆ. 
ಅಲ್ಲಮನು ತನ್ನ "ಹಾಡು'ಗಳನ್ನು ಹಾಡುತ್ತಾ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸು 
ತಿದ್ದನೆಂದೂ "ದಂಡಿಗೆ'ಯೆ೦ಬ ತಂತಿವಾದ್ಧದೊಂದಿಗೆ ಅವುಗಳನ್ನು ನುಡಿಸು 
ತಿದ್ದನೆಂದೂ ಹೇಳಲಾಗಿದೆ. ವಚನಗಳ ಮೇಲೆ ವ್ಯಾಖ್ಕಾನವನ್ನು ಬರೆದ. 
ಹದಿನೈದನೆಯ ಶತಮಾನದ ವಿದ್ವಾಂಸನಾದ ಕಲ್ಲಮಠರ ದ ಪ್ರಭುದೇವನು 
'ಶಿವಸುಖಾನುಭವದ ಸ್ವಯಂಪ್ರೇರಿತ ಪ್ರವಾಹ'ವೆಂದು ವಚನಗಳನ್ನು 
ವ್ಯಾಖ್ಕಾನಿಸಿರುವುದು ಯುಕ್ತವೇ ಆಗಿದೆ. 

ಕಲವು ಸನ್ನಿವೇಶಗಳಲ್ಲಿ, ಉದಾಹರಣೆಗೆ ದನಗಳ ಕಳುವಾದಾಗ, 
ಬಿಸವಣ್ಣನವರು ತಮ್ಮ ಪ್ರತಿಕ್ರಿಯೆಯನ್ನು ಹೇಗೆ ವ್ವಕ್ತಪಡಿಸಿದರೆ೦ಬುದನ್ನು 
ನಾವು ಹಿಂದೆಯೇ ನೋಡಿದ್ದೇವೆ. ಅವರು ಭಾವಜೀವಿಗಳೂ ಸಂವೇದನ 
ಶೀಲರೂ ಆಗಿದ್ದರು. ನಮಗೆ ಮಹತ್ವದ್ದಲ್ಲವಾಗಿ ಕಾಣುವ ಹಲವು ಘಟನೆ 
ಗಳು ಅವರಲ್ಲಿ ಪ್ರಬಲ ಭಾವನೆಗಳನ್ನು ಮೂಡಿಸಿದ್ದು೦ಟು. ಅಂಥ ಭಾವನೆ 
ಗಳನ್ನು ಪ್ರಕಟಪಡಿಸದೆ ಇರಲು ಸಾಧ್ಯವಾಗದೆ ಅವರು ಅವುಗಳನ್ನು ಭಾಷೆ 
ಯಲ್ಲಿ ವಕ್ಷಪಡಿಸುತ್ತಿದ್ದರು. ಅವರ ಅನೇಕ ವಚನಗಳು ಭಾವನೆಯ ಇಂಥ 
ಸ್ಫೋಟಗಳೇ ಆಗಿವೆ. 

ಬಸವಣ್ಣನವರು ಜೀವನ ಹಾಗೂ ನಿಸರ್ಗಗಳ ತೀಕ್ಷ್ಮ ವೀಕ್ಷಕರಾಗಿದ್ದರು. 
ಅವರು ಬಳಸಿದ ಅನೇಕ ಪ್ರತಿಮೆಗಳು ಹೂಸದೂ, ಮೂಲ ರೂಪದವೂ 
ಆಗಿವೆ. ಪ್ರಾಣಿಗಳು, ಸಸ್ಕಗಳು, ಪಕ್ಷಿಗಳು ಹಾಗೂ ಕೀಟಗಳ ಜಗತ್ತಿನಿಂದ 
ಅವರು ಅನೇಕ ಪ್ರತಿಮೆಗಳನ್ನು ಬಳಸಿದ್ದಾರೆ. ಸರ್ಪದ ಹೆಡೆಯ ನೆರಳಿನಲ್ಲಿ 
ವಿಶ್ರಮಿಸುತ್ತಿರುವ ಒಂದು ಕಪ್ಪೆ, ಹಾಗೂ ತನ್ನನ್ನೇ ನಿಧಾನವಾಗಿ ಹಾವು 
ನುಂಗುತ್ತಿದ್ದರೂ, ಹಾರುತ್ತಿರುವ ಕೀಟವನ್ನು ಹಿಡಿಯಲು ಪ್ರಯತ್ನಿಸುತ್ತಿ 
ರುವ ಇನ್ನೊ೦ದು ಕಪ್ಪೆ - ಇವುಗಳ ಪ್ರತಿಮೆಗಳನ್ನು, ಮಾನವ ಜೀವನದ 
ದುರಂತ ಚಿತ್ರಣಕ್ಕಾಗಿ ಬಸವಣ್ಣನವರು ಧ್ವನಿಪೂರ್ಣವಾಗಿ ಬಳಸಿದ್ದಾರೆ. 
ಮರಣದ ನೆರಳಿನಲ್ಲಿಯೇ ಮಾನವರು ಬದುಕುತ್ತಿರುತ್ತಾರೆ ಹಾಗೂ ನಿಧಾನ 
ವಾಗಿ ಅದರತ್ತ ಸೆಳೆಯಲ್ಪಡುತ್ತಾರೆ. ಆದರೂ ತಮಗೇನು ಸಂಭವಿಸುತ್ತದೆ 
ಎ೦ಬುದರತ್ತ ಅವರು ಲಕ್ಷ್ಯ ಹರಿಸುವುದಿಲ್ಲ. ಇದು ನಿರಾಶಾವಾದವಾಗಿ 
ಕಾಣಬಹುದು. ಆದರೆ ವಾಸ್ತವವಾಗಿ ಬಸವಣ್ಣನವರು ಎಂದೂ ನಿರಾಶಾವಾದಿ 
ಯಾಗಿರಲಿಲ್ಲ. ಅವರಿಗೆ ಈ ಲೋಕದ ಸತೃತೆಯಲ್ಲಿ ನಂಬಿಕೆಯಿತ್ತು. 
ಅವರಿಗೆ ದೇವಲೋಕವೂ ವಾಸ್ತವವಾಗಿತ್ತು; ಪ್ರಾಯಃ ಇನ್ನೂ ಹಚ್ಚು ವಾಸ್ತವ 
ವಾದ ಲೋಕವಾಗಿತ್ತು. ಪರಲೋಕದಲ್ಲಿ ಉತ್ತಮ ಜೀವನವನ್ನು ನಡೆಸಲು 
ಮಾಡಿಕೊಳ್ಳುವ ಸಿದ್ಧತೆಯಾಗಿ ಅವರು ಮಾನವನ ಇಹ ಜೀವನವನ್ನು 


94 ಬಸವಣ್ಣನವರು 


ಪರಿಗಣಿಸಿದ್ದರು. ಅವಶ ದೃಷ್ಟಿಯಲ್ಲಿ ಮಾನವನ ಜೀವನ ದೇವರನ್ನು 
ತಲುಪುವೆ ಮಾರ್ಗದಲ್ಲಿನ ಒಂದು ಹೆಜ್ಜಿಯಾಗಿತ್ತು. ನಮ್ಮ ಈ ಲೋಕವನ್ನು 
ಅವರು ಒಂದು ಟಂ೦ಕಸಾಲೆಗೆ ಹೋಲಿಸಿದ್ದಾರೆ. 
ಮರ್ತ್ತ್ರಲೋಕವೆಂಬುದು ಕರ್ತಾರನ ಕಮ್ಮಟವೆಯ್ಯಾ: 
ಇಲ್ಲಿಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯಾ; 
ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯಾ; 
ಕೂಡಲ ಸಂಗಮದೇವಾ. 
ಲೋಹದ ಒಂದು ಚೂರು ಹೂರಗೆ ನಾಣ್ಕವಾಗಿ ಸ್ವೀಕೃತವಾಗುವ 
ಮೊದಲು ಟಂ೦ಕಸಾಲೆಯ ಮುದ್ರೆಯನ್ನು ಪಡೆಯಲೇಬೇಕು. ಅಂತೆಯೇ 
ಪರಲೋಕದಲ್ಲಿ ಸ್ವೀಕೃತನಾಗಬೇಕಾದರೆ, ಈ ಲೋಕದಲ್ಲಿ ಸ್ವೀಕೃತನಾಗುವ ರೀತಿ 
ಬದುಕು ನಡೆಸಬೇಕು. 
ಕೆಲವು ಸಲ ಬಸವಣ್ಣನವರು.ಸಮಗೃ ವಿಚಾರವೊ೦ದನ್ನು, ತನ್ನೆಲ್ಲ ವಿವರ 
ಗಳೊಂದಿಗೆ ಸ್ಪಷ್ಟವಾಗಿ ತಿಳಿಸುವ ಉದ್ದೇಶದಿಂದ, ಒಂದೇ ಒಂದು 
ಪ್ರತಿಮೆಯನ್ನು ಬಳೆನಿದ್ದುಂಟು. ಈ ದೃಷ್ಟಿಕೋನದಿಂದ ಕೆಳಗಿನ ವಚನವನ್ನು 
ಗಮನಿಸಬಹುದುಃ 
ಮನೆಯೊಳಗೆ ಮನೆಯೊಡೆಯನಿದ್ದಾನೊ ಇಲ್ಲವೊ? 
ಹೊಸ್ತಿಲಲ್ಲಿ ಹುಲ್ಲು ಪುಟ್ಟಿ, ಮನೆಯೊಳಗೆ ರಜ ತುಂಬಿ, 
ಮನೆಯೊಳಗೆ ಮನೆಯೊಡೆಯನಿದ್ದಾನೊ ಇಲ್ಲವೊ? 
ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, 
ಮನೆಯೊಳಗೆ ಮನೆಯೊಡೆಯನಿಲ್ಲಾ - 
ಕೂಡಲ ಸಂಗಮದೇವ! 
ಪಾಪಿಯ ದೇಹನ್ನು ಬಸವಣ್ಣನವರು ಒಡೆಯನಿಲ್ಲದ ಮನೆಗೆ ಹೋಲಿಸಿ 
ದ್ದಾರೆ. ಮನೆಯಲ್ಲಿ ಒಡೆಯನಿಲ್ಲವಿಂದು ಅದರ ಹೊರಗಣ ತೋರಿಕೆಯೇ 
ತಿಳಿಸುತ್ತದೆ. ಪರಮಾತ್ಸನು ತನ್ನೊಳಗೆ ನೆಲಸುವಂತೆ ಮಾಡಲು ಭಕ್ತನು ತನ್ನ 
ಶರೀರವನ್ನು ಆ೦ತರಿಕವಾಗಿ ಹಾಗೂ ಬಾಹ್ಯವಾಗಿ - ಹೀಗೆ ಎರಡೂ ರೀತಿಗಳಲ್ಲಿ 
ಪರಿಶುದ್ಧವಾಗಿ ಇರಿಸಿಕೊಳ್ಳಬೇಕು ಎಂಬ ಧ್ವನ್ನರ್ಧ ಮೇಲಿನ ವಚನದಲ್ಲಿ 
ತುಂಬ ಸೊಗಸಾಗಿ ನಿರೂಪಿತವಾಗಿದೆ. 
ಬಸವಣ್ಣನವರು ಶಬ್ದಿಬ್ರಹ್ಮರು. ಅವರು ಬಳಸುವ ಶಬ್ದಗಳು ಸರಳ 
ವಾದುವು; ಆದರೆ ಅನುಸ್ಟರ ಅನುರಣನಗಳಿಂದ ಎಂದರೆ ಏರುಧ್ವನಿ ಹಾಗೂ 
ತಗ್ಗುಧ್ದನಿಗಳಿಂದ ತುಂಬಿದಂಥವು. ಈ ಕೆಳಗಿನ ವಚನ ಸರಳವಾಗಿ 
ಕಾಣುತ್ತಿದ್ದು ಸಾಮಾನ್ನ ವಿಚಾರವೊಂದನ್ನು ತಿಳಿಸುವಂತೆ ಕಾಣುತ್ತದೆ. ಆದರೆ 
ಇದರಲ್ಲಿ ಗಹನವಾದ ಇನ್ನೊ೦ದು ಅರ್ಥವೂ ಅಡಗಿದೆ. 
ಗಂಡ ಶಿವೆಲಿ೦ಗದೇವರ ಭಕ್ತ; 


ವಚನಕಾರ ಬಸವಣ್ಣನವರು 95 


ಹೆಂಡತಿ ಮಾರಿ - ಮಸಣಿಯ ಭಕ್ತೆ! 

ಗಂಡ ಕೊಂಬುದು ಪಾದೋದಕ - ಪ್ರಸಾದ; 
ಹೆಂಡತಿ ಕೊಂಬುದು ಸುರೆ - ಮಾಂಸ! 
ಭಾಂಡ - ಭಾಜನ ಶುದ್ಧವಿಲ್ಲದವರ ಭಕ್ತಿ 
ಹೆಂಡದ ಮಡಕೆಯ ಹೂರಗೆ ತೊಳೆದಂತೆ, 
ಕೂಡಲ ಸಂಗಮದೇವಾ! 

ಈ ವಚನದಲ್ಲಿ ಚರ್ಚಿಸಲಾದ ಸಮಸ್ಯೆ ಮತಾಂತರಕ್ಕೆ ಸಂಬಂಧಿಸಿದೆ 
ಎ೦ಬುದು ತುಂಬಿ ಸ್ಪಷ್ಟವಾಗಿದೆ - ಪತಿ ವೀರಶೈವನಾಗಿ ನಿರ್ಮಲವಾದ 
ಅಭ್ಯಾಸಗಳನ್ನು ಪ್ರಾರಂಭಿಸಿದ್ದ; ಆದರೆ ಪತ್ನಿ ಮೊದಲಿನ ಅನಾಗರಿಕ ಅಭ್ಯಾಸ 
ಗಳಿಗೇ  ಅಂಟಕೊಂಡಿದ್ದಳು. ಹೂರಗೆ ಶುಭ್ರವಾಗಿದ್ದು ಒಳೆಗಿನಿಂದ ಗಬ್ಬು 
ವಾಸಿನೆ ಹೂಡೆಯುತ್ತಿರುವ ಹೆಂಡದ ಮಡಕೆಗೆ ಇಂಧ ಸಂಸಾರದ ಧರ್ಮ 
ನಿಷ್ಠೆಯನ್ನು ಹೋಲಿಸಲಾಗಿದೆ. ಈ ವಚನ ಇನ್ನೊಂದು ಸಾಂದರ್ಭಿಕ 
ಅರ್ಥವನ್ನೂ ಸೂಚಿಸುತ್ತದೆ. ಈ ಅರ್ಥಸೂಚನಿ ಅನುದ್ದೇಶಿತವಾಗಿರಲೂ 
ಬಪುದು. ಪತಿಪತ್ನಿಯರು ಪಾತ್ರೆಯ ಹೊರಗಿನ ಹಾಗೂ ಒಳಗಿನ ಮುಖ 
ಗಳಂತೆ. ಪತಿ ಹಾಗೂ ಅವನ ಪತ್ನಿ, ಭಾರತೀಯ ಸಮಾಜದಲ್ಲಿ ವಹಿಸಿ 
ಕೊಳ್ಳಬೇಕಾದ ಹೊಣೆಯನ್ನೂ ಈ ಉಪಮೆ ಸೂಚಿಸುತ್ತದೆ. ಗ೦ಡ ಹೆಚ್ಚಾಗಿ 
ಹೂರಗೆ ಕೆಲಸಮಾಡಿ ದಿನದ ಆಹಾರ ಗಳಿಸಿದರೆ, ಹೆಂಡತಿ ಸಂಸಾರದ ಸದಸ್ಮರ 
ಉಸ್ತುವಾರಿ ತೆಗೆದುಕೊಳ್ಳುತ್ತಾಳೆ. ಸಾಮಾನ್ಯವಾಗಿ ಸ್ತ್ರೀಯರು ಹೆಚ್ಚು 
ಸಂಪ್ರದಾಯಶೀಬರೆಂಬುದನ್ನೂ ಈ ವಚನ ಸೂಚಸುತ್ತದೆ. 

ಉಪಮೆ ರೂಪಕಗಳ ಬಳಕೆಗೆ ಸಂಬಂಧಿಸಿದಂತೆ ಪ್ರಾಚೀನ ಕನ್ನಡ ಸಾಹಿತ್ಯ 
ದಲ್ಲಿನ ಕೆಲವು ಕವಿಗಳನ್ನು ಮಾತ್ರ ಬಸವಣ್ಣನವರಿಗೆ ಹೋಲಿಸಬಹುದು. 
ಬಿಸವಣ್ಣನವರು ಉತ್ತಮ ಶಿಕ್ಷಕರಂತೆ ತಮ್ಮ ಹೇಳಿಕೆಗಳನ್ನು ಪುನರಾವರ್ತಿಸು 
ತಾರ; ಒಂದೇ ಬಗೆಯ ವಾಕ್ಕ ರಚನೆಗಳನ್ನು ಬಳಸುತ್ತಾರೆ; ಒಂದೇ ವಚನ 
ದಲ್ಲಿ ಸಂಸ್ಕೃತ ಹಾಗೂ ಕನ್ನಡ ಪದಪು೦ಜಗಳನ್ನು ಜೊತೆಜೊತೆಯಾಗಿ ಬಳಸು 
ತ್ತಾರೆ. ಕೆಲವು ಸಲ ಅವರು ಗ್ರಾಮೀಣ ಗಾದೆಗಳನ್ನೂ, ನುಡಿಗಟ್ಟುಗಳನ್ನೂ, 
ಜನಪದ ನಂಬಿಕೆಗಳನ್ನೂ-ತಮ್ಮ ವಿಚಾರಗಳನ್ನು ಜನರಿಗೆ ಸ್ಪಷ್ಟವಾಗಿ ತಿಳಿಸುವ 
ಉದ್ದೇಶದಿ೦ದ-ಬಳಸುತ್ತಾರೆ. 

ತಮಗೆ ಛಂದೋನಿಯಮಗಳು  ತಿಳಿದಿಲ್ಲವೆಂದೂ ತಮಗೆ ಒಪ್ಪಿಗೆ 
ಯಾಗುವಂತೆ ಹಾಡಲು ಮಾತ್ರ ತಿಳಿದಿದೆಯೆಂದೂ ತಮ್ಮ ವಚನವೊಂದ 
ರಲ್ಲಿ ಬಸವಣ್ಣನವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಾತಿನಲ್ಲಿ ಶಬ್ದಗಳನ್ನು 
ಯಾವ ರೀತಿ ಬಳಸಬೇಕೆ೦ದೂ ಅವರು ತಮ್ಮ ಇನ್ನೊಂದು ವಚನದಲ್ಲಿ 
ಜನರಿಗೆ ಕಲಿಸಿದ್ದಾರೆ; 

ನುಡಿದರೆ ಮುತ್ತಿನ ಹಾರದಂತಿರಬೇಕು. 


96 ಬಸವಣ್ಣನವರು 


ನುಡಿದರೆ ಮಾಣಿಕ್ಕದ ದೀಪ್ತಿಯಂತಿರಬೇಕು. 
ನುಡಿದರೆ ಸ್ಪಟಿಕದ ಸಲಾಕೆಯಂತಿರಬೇಕು. 
ನುಡಿದರೆ ಲಿ೦ಗ ಮೆಚ್ಚಿ “ಅಪುದಹುದೆ'ನ ಬೇಕು. 
ನುಡಿಯೊಳಗಾಗಿ ನಡೆಯದಿದ್ದರೆ 

ಕೂಡಲ ಸಂಗಮ ದೇವನೆ೦ತೊಲಿವನಯ್ಕಾ? 

ಬಸವಣ್ಣನವರು ತಮ್ಮ ಬರವಣಿಗೆಯಲ್ಲಿ ಬಳಸಿರುವ ಭಾಷೆಯ ಬಗೆಗೆ 
ಈ ವಚನವೇ ಒಂದು ವ್ಯಾಖ್ಶಾನವಾಗಿದೆಯೆನ್ನಬಹುದು. ಅವರಿಗೆ ಭಾಷೆ 
ಯೆಂಬುದು ಒಂದು ಸಾಧನವಾಗಿತ್ತು. ತಮ್ಮ ಅಭಿಪ್ರಾಯಗಳನ್ನು ಸಮಗ್ರ 
ವಾಗಿಯೂ ನಿಷ್ಠ್ಕಷ್ಟವಾಗಿಯೂ ವೃಕ್ತಪಡಿಸಲು ಒಂದು ಸಾಧನವಲ್ಲದೆ ಭಾಷೆ 
ಅವರ ದೃಷ್ಟಿಯಲ್ಲಿ ಇನ್ನೇನೂ ಆಗಿರಲಿಲ್ಲ. ಉದಾಹರಣೆಗೆ ಈ ಕೆಳಗಿನ 
ವಚನವನ್ನು ಪರಿಶೀಲಿಸಿಃ 

ಲಿಂಗವ ಪೂಜಿಸಿದ ಬಳಿಕ ಜ೦ಗಮಕ್ಕಂಜಲೇ ಬೇಕು 
ದಕ್ಕ ನುಂಗಿದಂತೆ ಬೆರೆತುಕೊ೦ಡಿರಬೇಡ; 

ಬೀಗಿ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದಡೆ 
ಬೇಡಿದ ಪದವಿಂಯನೀವ ಕೂಡಲ ಸಂಗಮದೇವ! 

ಈ ವಚನದ ಮೊದಲನೆಯ ಎರಡು ಸಾಲುಗಳು, ಭಕ್ತನು 
ಮಾಡಬೇಕೆಂದು ನಿರೀಕ್ಷಿಸಲಾದ ಕರ್ತವ್ಯವೇನೆಂದು ನೀರಸವಾಗಿ ಹೇಳುತ್ತವೆ 
ಮತ್ತು ಕೊನೆಯ ಎರಡು ಸಾಲುಗಳು, ಭಕ್ತನು ನಮ್ರತೆಯನ್ನು ಬೆಳಿಸಿ 
ಕೊಂಡ ಪಕ್ಷದಲ್ಲಿ ಮಾತ್ರ ದೇವರು ಅವನಿಗೆ ಎಲ್ಲವನ್ನೂ ಅನುಗ್ರಹಿಸುತ್ತಾನೆ 
ಎಂದು ಅಷ್ಟೇ ನೀರಸವಾದ ರೀತಿಯಲ್ಲಿ ತಿಳಿಸುತ್ತವೆ. ಅಷ್ಟೇನೂ ಸ್ಟಾರಸ್ಥ 
ಕರವಲ್ಲದ, ಸ್ವಲ್ಪ ಮಟ್ಟಿಗೆ ಮತಧರ್ನ ಶಾಸ್ತ್ರಕ್ಕೆ ಸಂಬಂಧಿಸಿದ. ಈ ವಾದವು 
ಆಶ್ಚರ್ಯಕರವಾದ ರೀತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಅತ್ಕ೦ಂತ ಪರಿಣಾಮಕಾರಿ 
ಯಾದ ಕಾವೈವಾಗಿ ಮಾರ್ಪಟ್ಟದ್ದು ಬಸವಣ್ಣನವರು ತಮ್ಮ ವಚನ ರಚನೆ 
ಯಲ್ಲಿ ಅತ್ಸಂತ ಯುಕ್ತವಾಗಿ ಹೆಣೆದ ಪ್ರತಿಮೆಗಳಿಂದ. ಕಂಬವನ್ನು 
ನುಂಗಿದವನು ಬಾಗಲಾರ; ಜಂಬ ಅವನ “ಅಹ೦' ಅನ್ನು ಅತಿಶಯ 
ಗೊಳಿಸುತ್ತದೆ. ಒಟ್ಟಿನಲ್ಲಿ ದೇವರನ್ನು ಮುಟ್ಟುವುದು ಅವನಿಗೆ ಸಾಧ್ಯವಾಗ 
ಲಾರದು. ಆದರೆ ಭಕ್ತನು "ಬೀಗಿ ಬೆಳೆದ ಗೊನೆವಾಳಯಂತೆ' ಬಾಗಬಲ್ಲ 
ನಾದರೆ, ಆಗ ದೇವರು ಸಂತೋಷಪಡುತ್ತಾನೆ. ಪೂರ್ಣ ಪಕ್ಟವಾಗಿ ಬೆಳದು 
ತನ್ನ ಭಾರದಿಂದಾಗಿ ಬಾಗಿದ ಬಾಳೆಹಣ್ಣುಗಳ ದೊಡ್ಡ ಗೊಂಚಲಿನ ಈ 
ಪ್ರತಿಮೆ ಭಕ್ತನು ಪ್ರೌಢ (ಪ್ರಬುದ್ಧ) ಹಾಗೂ ನಮ್ರ (ವಿನೀತ) - ಎರಡೂ 
ಆಗಿರುವುದನ್ನು ಸೂಚಿಸುತ್ತದೆ. ನಮೃತೆಯೇ ಸರ್ವಸ್ವವೆಂದು ಅವನು 
ತಿಳಿದಿರುತಾನೆ. ಆದ ಕಾರಣದಿಂದಲೇ ಅವನು ಸೃಷ್ಟಿಕರ್ತನಿಗೆ ಕೃತಜ್ಞತೆ 
ಯಿಂದ ತಲೆಬಾಗುತ್ತಾನೆ ಪಕ್ಚವಾದ ಬಾಳೆಹಣ್ಣುಗಳ ಗೊ೦ಚಲಿನಂತೆ. 


ವಚನಕಾರ ಬಸವಣ್ಣನವರು 97 


ಇಲ್ಲಿ ಇನ್ನೂ ಒಂದರ್ಥವನ್ನು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಹಣ್ಣುಗಳನ್ನು 
ಬಿಟ್ಟಿ ಬಾಳೆಯಮರ ಸನಿಗಳನ್ನೂ ಹೊ೦ದಿರಬಹುದು. ಆದರೆ ತನ್ನ ಧ್ಧೇಯ 
ಸಾಧನೆಯಾದ್ದರಿಂದ ಅದು ಸತ್ತುಹೋಗುತ್ತದೆ. ಅಂತೆಯೇ "“"ಗೊನೆವಾಳಿ 
ಯಂತೆ" ಬಾಗುವೆ ಭಕ್ತನಿಗೆ ಎರಡನೆಯ ಜನ್ಸವಿರುವುದಿಲ್ಲ. ಅವನು 
ದೇವತ್ವವನ್ನು ಪಡೆಯುತ್ತಾನೆ. 
ಬಸವಣ್ಣನವರು ಭಾಷೆಯನ್ನು ಎಷ್ಟು ಎಚ್ಚರಿಕೆಯಿಂದ ಬಳಸುತ್ತಾರೆ 
ಎ೦ಬುದನ್ನು ತೋರಿಸಲು ಇನ್ನೊಂದು ನಿದರ್ಶನ ಇಲ್ಲಿದೆ: 
ಉಳ್ಳವರು ಶಿವಾಲಯವ ಮಾಡುವರು; 
ನಾನೇನ ಮಾಡುವೆ? ಬಡವನಯ್ಯಾ. 
ಎನ್ನಕಾಲೇ ಕಂಬಿ, ದೇಹವೇ ದೇಗುಲ, 
ಸಿರ ಹೊನ್ನ ಕಳಸವಯ್ಯಾ. 
ಕೂಡಲಸಂಗಮದೇವ, ಕೇಳಯ್ಯಾ: 
ಸ್ಥಾವರಕ್ಕಳಿವುಂಟು, ಜ೦ಗಮಕ್ಕಳಿವಿಲ್ಲಾ! 
ಪ್ರಾರಂಭದ ಸಾಲುಗಳಲ್ಲಿ ಗಮನಾರ್ಹವಾದುದೇನೂ ಇಲ್ಲ; ಒಂದು 
ಮುಖ್ಕಾಭಿಪ್ರಾಯವನ್ನಷ್ಟೇ ಇವ್ರ ಸರಳವಾಗಿ ವ್ಹಕ್ತಪಡಿಸುತ್ತವೆ. ಭಕ್ತ ಬಡವ; 
ದೇವಾಲಯ ನಿರ್ಮಾಣದ ವಿಚಾರದಲ್ಲಿ ಅವನು (ಶೀಮಂತರೊಂದಿಗೆ 
ಸ್ಪರ್ಧಿಸಲಾರ;: ಈ ರೀತಿಯಾಗಿ ದೇವರ ಮೇಲೆ ತನಗಿರುವ ಪ್ರೀತಿಯನ್ನೂ 
ವ್ಮಕ್ತಪಡಿಸಲಾರ. ಆದ್ದರಿಂದ ಅವನು ವಿನಮನಾಗಿದ್ದಾನೆ. ಆದರೆ ಈ 
ವಿನಮತೆ ಒಂದು ಮುಖವಾಡವಷ್ಟೇ. ಕ್ರಮೇಣ ಈ ಮುಖವಾಡವನ್ನು 
ಅವನು ಕಳಚಿ ಬಿಡುತ್ತಾನೆ. ತನ್ನ ದೇಹವೇ ಒಂದು ದೇವಾಲಯವೆಂದೂ 
ಕಾಲುಗಳೇ ಅದರ ಕಂಬಗಳೆಂದೂ ತಲೆಯೇ ಅದರ ಸ್ವರ್ಣಗುಮ್ಮಟವೆಂದೂ 
ಊಹಿಸಿಕೊಳ್ಳುವುದರ ಮೂಲಕ ಬಸವಣ್ಣನವರು ತಮ್ಮನ್ನು ತಾವೇ 
ಸಂತೈಸಿಕೊಳ್ಳುತ್ತಾರೆ. ಆದರೆ ಸ್ವತಃ ಸಮಾಧಾನಪಡಿಸಿಕೊಳ್ಳುವ ಈ ಪ್ರವೃತ್ತಿಯೂ 
ನಿರಂತರವಾಗಿ. ಉಳಿಯುವುದಿಲ್ಲ... ಇದು ನಾಟಕೀಯತಿರುವೊಂದನ್ನು 
ಪಡೆಯುತ್ತದೆ. ಹಾಗೂ ಸ್ವರೂಪದಲ್ಲಿ ಅತ್ಯ೦ತ ಕಂಠ ೋಕ್ತವಾದ ಒಂದು 
ಸ್ಪಷ್ಟ ಪ್ರತಿಪಾದನೆಯಾಗುತ್ತದೆ. ಅವರು ಹೇಳುತ್ತಾರೆ: 
ಸ್ಥಾವರಕ್ಕಳಿವುಂಟು, 
ಜ೦ಗಮಕ್ಕಳಿವಿಲ್ಲಾ! 
ಶ್ರೀಮಂತರು ಮಾಡುವುದು ಇಷ್ಟು ಮಾತ್ರ; ಅವರು ದೇವಾಲಯ 
ಗಳನ್ನು ನಿರ್ಮಿಸಬಲ್ಲರು. ಆದರೆ ಈ ಭದ್ರ ದೇವಾಲಯಗಳೂ ಕಾಲನ 
ತುಳಿತಕ್ಕೆ ಸಿಲುಕಿ ಹಳೆಯವಾಗುತ್ತವೆ; ಶಿಥಿಲವಾಗುತ್ತವೆ. ಗಾಳಿ ಹಾಗೂ ನೀರು- 
ಇವು ಉಳಿದ ಕೆಲಸ ಮಾಡುತ್ತವೆ. ಆದರೆ ""ಜ೦ಗಮಕ್ಕೆ'' ಅಳಿವಿಲ್ಲ. ಅದು 
ಮಾನವನ ಆತ್ಮದ ಚಿರಂತನ ಸಾರ. (ಶ್ರೀಮಂತರನ್ನು ಕಂಡು ಬಸವಣ್ಣನವರು 


೨ರ | ಬಸವಣ್ಣನವರು 


ಸಂತೋಷದಿಂದ ಅಪಹಾಸ್ಥ ಮಾಡುವುದನ್ನು ನಾವು ಕಾಣಬಹುದು. 
ಬಸವಣ್ಣನವರೂ ಅವರ ಸಂಗಡಿಗರೂ ಜನರಲ್ಲಿ ಸ್ಫೂರ್ತಿ ತುಂಬಿ, 
ಭಾಷೆಯ ಮೂಲಕ ತಮ್ಮನ್ನು ತಾವು ಅಭಿವೃಕ್ಕಿಗೊಳಿಸಿಕೊಳ್ಳಲು ಅವರು 
ಕಾತರರಾಗುವಂತೆ ಮಾಡಿದರು. ಇದರ ಪರಿಣಾಮವಾಗಿ 450 ಕ್ಕಿ೦ತಲೂ 
ಹೆಚ್ಚು ಮಂದಿ ವಚನಕಾರರನ್ನು ನಾವು ಕಾಣುತ್ತೇವೆ. ಇದೊಂದು ರೀತಿಯ 
“ಜನ ಸಾಹಿತ್ಸ'ವೆಂದು ನಾವು ಕರೆಯಬಿಪುದು. ಅನೇಕ ವಚನಕಾರರು 
ಸುಂದರ ವಚನಗಳನ್ನು ರಚಿಸಿದ್ದಾರೆ ಎಂಬುದು ಸತ್ಯ. ಆದರೆ ಯಾವುದೇ 
ಕಾಲದಲ್ಲಿ ನಾವು ಕಾಣಬಹೃದಾದಂತೆ ವಚನ ಸಾಹಿತ್ಯದಲ್ಲಿಯೂ ಕಳಪೆ ರಚನೆ 
ಗಳು ಇಲ್ಲದೇ ಇಲ್ಲ. ಬಿಸವಣ್ಣನವರೂ ಅವರ ಅನುಯಾಯಿಗಳೂ 
ಅನೇಕರಿಗೆ ವಚನ ರಚನೆ ಮಾಡುವಂತೆ ಸ್ಫೂರ್ತಿ ನೀಡಲು ಸಮರ್ಧರಾದ 
ರೆ೦ಬುದು ಸಾರಿತ್ಯದ ಯಾವ ವಿದ್ಯಾರ್ಥಿಯನ್ನೇ ಆಗಲಿ, ಚಕಿತಗೊಳಿಸುವ 
ವಿಷಯವಾಗಿದೆ. 
ವಚನಕಾರರಲ್ಲಿ ಅನೇಕರು ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನೂ ಆಡು 
ಮಾತಿನ ಮೂಲಕ ಪ್ರಕಟಪಡಿನಿದ್ದಾರೆ. ಒಬ್ಬ ಬಡಗಿ ಅಥವಾ ತುರುಗಾಹಿ 
ಅಥವಾ ಬೆಸ್ತ ತನ್ನದೇ ಆದ ಶಬ್ದಗಳಿಂದಲೂ ಪದಪುಂಜಗಳಿಂದಲೂ 
ಕೂಡಿದ ಉಪಭಾಷೆಯನ್ನು* ತನ್ನ ವೃತ್ತಿಗೆ ಸಂಬಂಧಿಸಿದ ಅರ್ಥದಲ್ಲಿ- 
ಹೊಂದಿರುತ್ತಾನೆ. ಅನೇಕ ಕಾಯಕಗಳನ್ನೂ ಅಥವಾ ವೃತ್ತಿಗಳನ್ನು ಅನುಸರಿಸು 
ತಿದ ವಚನಕಾರರು ತಮ್ಮ ಭಾವನೆಗಳನ್ನು ವ್ಹಕ್ತಪಡಿಸಲು ತಮ್ಮ ವೃತ್ತಿಗೆ 
ಸಂಬಂಧಪಟ್ಟ ಪದಗಳನ್ನೇ ಬಳಸಿಕೊಂಡಿದ್ದಾರೆ. ಉದಾಹರಣೆಗೆ, ತುರು 
ಗಾಹಿಯೊಬ್ಬನ ಉಸುವಾರಿಯಲ್ಲಿರುವ ದನಗಳೇ ಅವನ ಸಂವೇದನೆಗಳನ್ನು 
ಸಬಹುದು ಹಾಗೂ ಅವನು ತನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಸೂಚಿ 
ಸಲು ಚಾಟಿ ಅಥವಾ ದನಗಳಂತಹ ಪದಗಳನ್ನು ಬಳಸಬಹುದು. ಕ್ಷೌರಿಕ 
ನೊಬ್ಬನ ಸಂದರ್ಭದಲ್ಲಿ ಕನ್ನಡಿ, ಕತ್ತರಿ, ಬಾಚಣಿಗೆ ಹಾಗೂ ಕ್ಷೌರದ ಕತ್ತಿಗಳು 
ಮತ್ತು ಕೌರಕಾರ್ಯ - ಇವೇ ಅವನ ಸಾಧನೆಗೆ ಸಂಬಂಧಿಸಿದ ವಿಷಯ 
ಗಳನ್ನೂ ಅನುಭವಗಳನ್ನೂ ಸಂಕೇತೀಕರಿಸಬಹುದು. ಇಂತಹ ಸಾಂಕೇತಿಕ 
ಅಭಿಪ್ರಾಯ ಪ್ರಕಟಣೆಗಳು ವಚನಸಾಹಿತ್ಯದ (ಶ್ರೀಮಂತಿಕೆ ಹಾಗೂ ವೈವಿಧ್ಯ 
ಗಳನ್ನೂ ಹೆಚ್ಚಿಸಿವೆಯಾದರೂ ಅವುಗಳಲ್ಲಿ ಹಲವು ಗೂಢ ಪ್ರಶ್ನೆಗಳಾಗಿಯೇ 
ಉಳಿದಿವೆ. ಮತ್ತು ಅವುಗಳ ಸರಿಯಾದ ಅರ್ಥ ವಿವರಣೆ ಮಾಡುವುದು 
ಸಾಧ್ಯವಾಗಿಲ್ಲ. ಅದೇನೇ ಇರಲಿ, ಈ ಅನುಭಾವಿಗಳು ತಮ್ಮ "ಕಾಯಕ'ದ 


1. ಭೌಗೋಳಿಕ ಉಪಭಾಷೆ ಅಥವಾ ಬರಿಯ "“ಇಉಪಭಾಷೆ`'ಯೆಂಬ ಪದ 
ದಿಂದ ವೃತ್ಕಾಸ ತೋರಿಸಲು ಇಲ್ಲಿ ಉಪಭಾಷೆಯೆಂಬುದನ್ನು “ಸಾಮಾಜಿಕ' 
ಅಥವಾ "ವೃತ್ತಿಗೆ ಸಂಬಂಧಿಸಿದ ಭಾಷೆ' ಎಂಬ ಅರ್ಧದಲ್ಲಿ ಬಳಸಲಾಗಿದೆ. 


ವಚನಕಾರ ಬಸವಣ್ಣನವರು 00 


ಚೌಕಟ್ಟಿನಲ್ಲಿ ಹಾಗೂ ಆಡುನುಡಿಯ ಮೂಲಕವೇ ತಮ್ಮ ಅನುಭವಗಳನ್ನೂ 
ಅಭಿವೃಕ್ತಿಗೊಳಿಸಿದ್ದು. ಮಾತ್ರ ಯಾರನ್ನೇ ಆಗಲಿ, ಅಚ್ಚರಿ ಗೊಳಿಸುವ 
ವಿಚಾರವಾಗಿದೆ. 

ಅಲ್ಲದೆ ಸಾಹಿತಿಕ ದೃಷ್ಠಿಯಿಂದ ಅಥವಾ ಗಂಭೀರ ಸಾಹಿತ್ಯ ರಚನೆಯ 
ದೃ್ಕಿಯಿಂದ ಕೂಡ ಅನೇಕ ವಚನಕಾರರು ಕಿರಿಯರಾಗಿ ಅಥವಾ ಅಮುಖ್ಯ 
ರಾಗಿ ಕಾಣಬಹುದು. ಆದರೆ ಸಾಮಾಜಿಕ ಕ್ರಾಂತಿಯ ದೃಷ್ಠಿಯಿಂದ, ವಚನ 
ಸಾಹಿತ್ಯದ ಪ್ರಮಾಣ ಹಾಗೂ ಗಾತ್ರಗಳೇ ಮಹತ್ವದ್ದಾಗಿ ಕಾಣುತ್ತವೆ. ಇದರ 
ಕೀರ್ತಿಗೆ ಬಸವಣ್ಣನವರೂ ಅವರ ಅನುಯಾಯಿಗಳೂ ಪಾತ್ರರಾಗಿದ್ದಾರೆ. 

ವಚನಗಳು ನಾಡಿನ ಮಣ್ಣಿನಿಂದ ಅರಳಿದ ಹೂಗಳಾಗಿವೆ. ಇವುಗಳ ಭಾಷೆ. 
ಶೈಲಿ, ಸ್ವರೂಪ ಮತ್ತು ಉದ್ದೇಶಗಳು ಸಂಪೂರ್ಣವಾಗಿ ಜಾನಪದ ಶೈಲಿಯ 
ದಾಗಿವೆ. ವಚನಸಾಹಿತ್ಯದ ಮೇಲೆ ಯಾವುದೇ ಬಾಹ್ಮ ಪ್ರಭಾವವನ್ನು ಗುರುತಿ 
ಸುವುದು ಸಾಧ್ಯವಿಲ್ಲ. ವಚನಗಳ ಶ್ರೇಷ್ಠವೂ ಪ್ರಾತಿನಿಧಿಕವೂ ಆದ ಸಂಕಲನ 
ವನ್ನು, ಯಾವುದೇ ಅನುಮಾನವೂ ಇಲ್ಲದೆ, ಭಾರತೀಯ ಹಾಗೂ ವಿಶ್ವ 
ಸಾಹಿತ್ಯಕ್ಕೆ ಕನ್ನಡ ಭಾಷೆ ನೀಡಿರುವ ವಿಶೇಷ ಹಾಗೂ ಮಹತ್ವದ ಕೊಡುಗೆ 
ಎಂದು ಭಾವಿಸಬಹುದು. 


11 ಉಪಸಂಹಾರ 


ಬಸವಣ್ಣನವರು ಶಿವೈಕ್ಕರಾಗಿ 800 ವರ್ಷಗಳಿಗಿಂತ ಹೆಚ್ಚು ಕಾಲ ಸಂದು 
ಹೋಗಿದ್ದರೂ ಕರ್ನಾಟಕದ ಪ್ರಮುಖ ಸಮುದಾಯವೊಂದನ್ನು ರೂಪಿಸಿ 
ದಂಥ ಅನುಯಾಯಿಗಳ ಮನಸ್ಸಿನಲ್ಲಿ ಅವರ ನೆನಪು ಇಂದಿಗೂ ನೂತನ 
ವಾಗಿ ಉಳಿದಿದೆ. ವೀರಶೈವರು ತುಂಬು ಹೃದಯದಿಂದ ಅವರನ್ನು 
 *ಬಸವಣ್ಣ' ಎಂದು ಸ್ಥರಿಸಿಕೊಳ್ಳುತ್ತಾರೆ. ವೀರಶೈವ ಲಿಪಿಕಾರರು ಪ್ರತಿ ತೆಗೆದ 
ಅನೇಕ ತಾಳೆಯೋಲೆ ಹಸ್ತಪ್ರತಿಗಳು "ಶೀ ಬಸವಲಿಂಗಾಯ ನಮಃ ಎಂಬ 
ಪ್ರಾರಂಭ ವಾಕ್ಕದೊಂದಿಗೆ ಆರಂಭವಾಗಿವೆ. ಅಪಾಯ ಹಾಗೂ ದುರಂತಗಳು 
ಸಂಭವಿಸಿದಾಗಲೆಲ್ಲ, ಅವು ಪರಿಹಾರವಾಗಲೆಂಬ ಆಶಯದಿಂದ, ಗ್ರಾಮ 
ಸ್ಜರು. "ಬಸವ' "ಬಸವ' ಎಂದು ಜಪಿಸುತ್ತಾರೆ. ಪ್ರತಿವರ್ಷ ಬಸವಣ್ಣನವರ 
ಜಯಂತ್ಕುತ್ಸವದ ಆಚರಣೆಗಾಗಿ ಜೂನ್‌ ತಿಂಗಳಲ್ಲಿ ಒಂದು ದಿನಾಂಕವನ್ನು 
ಮೀಸಲಾಗಿಡಲಾಗಿದೆ. ಆ ದಿನ ಅಶಿಕ್ಷಿತರೂ ತಮ್ಮ ಮನೆಗಳನ್ನು ಸ್ವಚ್ಛ್ಚಗೊಳಿ 
ಸುತ್ತಾರೆ; ಶುದ್ಧಿ ಸ್ನಾನ ಮಾಡುತ್ತಾರೆ; ಹೊಸ ವಸ್ತ್ರ ಧರಿಸುತ್ತಾರೆ; ಶಿವ 
ದೇವಾಲಯಗಳಿಗೆ ಹೋಗುತ್ತಾರೆ ಮತ್ತು ಶಿವನ ಪೂಜಿ ಮಾಡುತ್ತಾರೆ; 
ಇದು ವಿಶೇಷ ಅಡಿಗೆಯನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ 
ಪ್ರಸಾದ ಸ್ವೀಕರಿಸುವ ದಿನವೂ ಹೌದು. ಬಸವಣ್ಣನವರು ಹಾಗೂ ಅವರ 
ಕ್ರಾಂತಿಯ ನೆನಪಿನಲ್ಲಿ ನಗರ ಹಾಗೂ ಪಟ್ಟಣಗಳಲ್ಲಿ ಉಪನ್ಮಾಸಗಳನ್ನೂ 
ಪುರಾಣ ಪ್ರವಚನಗಳನ್ನೂ ವ್ಯವಸ್ಥೆಗೊಳಿಸುತ್ತಾರೆ. ಬಸವಣ್ಣನವರ ನಿಕಟವರ್ತಿ 
ಯಾಗಿದ್ದ ಸಿದ್ಧರಾಮನು “ಬಸವಣ್ಣನ ನೆನಹು ಸುಖ ಸಮುದ್ರವಯ್ಕಾ' 
ಎಂದು ಉದ್ದರಿಸಿದ್ದಾನೆ. ಇಷ್ಟೊಂದು ಸೊಗಸಾದ ರೀತಿಯಲ್ಲಿ ಬಸವಣ್ಣ 
ನವರ ಅನುಯಾಯಿಗಳ ಮನೋಭಾವನೆಗಳನ್ನು ಪ್ರತಿಬಿಂಬಿಸುವ 
ಇನ್ನೊ೦ದು ಹೇಳಿಕೆಯ ಬಗ್ಗೆ ಆಲೋಚಿಸುವುದೇ ಸಾಧ್ಯವಿಲ್ಲ. 

ಕಾಲಕ್ರಮೇಣ ಬಸವಣ್ಣನವರ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ರಾಂತಿ, 
ವೃವಸ್ನಿತ ಧರವೊಂದರ ಎಲ್ಲ ಲಕ್ಷಣಗಳನ್ನೂ ಹೊಂದಿದ ಪರಿಕರಗಳನ್ನು 
ಗಳಿಸಿತು. ದಿನಗಳುರುಳಿದಂತೆ, ಅದು ಹೆಚ್ಚು ಹೆಚ್ಚು ಜನರನ್ನು ಆಕರ 
ಸಿತು ಹಾಗೂ ವೀರಶೈವ ಧರ್ಮ ಪ್ರಸಾರಕರು ಅತ್ಕುತ್ಸಾಹದಿ೦ಂದ ಧರ್ದ ಪ್ರಚಾರ 
ಮಾಡಿದರು. ವೀರಶೈವ ಧರೃವನ್ನು ಜನಪ್ರಿಯಗೊಳಿಸಲು ತಮ್ಮ ಬಲ್ಲ 
ಪ್ರಯತ್ನಗಳನ್ನೂ ಮಾಡಿದರು. ಇವರಲ್ಲಿ ಮಹಾ ಅನುಭಾವಿಗಳೂ, ರಾಜ 


ಉಪಸಂಹಾರ 101 


ನೀತಿಜ್ಞರೂ, ಕವಿ-ದಾರ್ಶನಿಕರೂ, ವಿದ್ವಾಂಸರೂ ಸೇರಿದ್ದರು. ನಿಜವಾಗಿಯೂ 
ಧಾರ್ಗಿಕ ಕ್ರಾಂತಿಕಾರನಾಗಿದ್ದ “ಸರ್ವಜ್ಞ ಎಂಬ ಒಬ್ಬ ಕವಿಯಿದ್ದ 
(ಕ್ರಿ.ಶ.1600). ಆದರೆ ಅವನು ಸಮರ್ಪಣ ಮನೋಭಾವದ ಕೆಲಸಗಾರರ 
ತಂಡವನ್ನೇನೂ ಕಟ್ಟಲಿಲ್ಲ. ಹೀಗಾಗಿ ಅವನು ವ್ವಕ್ತಿಶಕ್ತಿಯಾಗಿಯೇ ಉಳಿದ. 
ಸರ್ವಜ್ಞನ ವಚನಗಳು-ಇವ್ರು ನಿಜವಾಗಿಯೂ ಮೂರು ಸಾಲಿನ ತ್ರಿಪದಿಗಳು- 
ತುಂಬಿ ಜನಪ್ರಿಯವಾಗಿದ್ದವು ಹಾಗೂ ಅವು ಅದೇ ಜನಪ್ರಿಯತೆಯನ್ನು 
ಇಂದಿಗೂ ಉಳಿಸಿಕೊಂಡಿವೆ. ಆದರೆ ಇವನ ವಚನಗಳು ಸಮಾಜದ ಮೇಲೆ 
ಯಾವುದಾದರೂ ಪ್ರಭಾವವನ್ನು ಬೀರಿವೆಯೇ ಎಂಬುದನ್ನು ಹೇಳುವ 
ಸ್ಥಿತಿಯಲ್ಲಿ ನಾವಿಲ್ಲ. 

ಬಸವಣ್ಣನವರು ಹಾಗೂ ಅವರ ಅನುಯಾಯಿಗಳಿಂದ ಚೆನ್ನಾಗಿ ಅಭಿ 
ವೃದ್ಧಿಗೊಂಡ ವಚನ ಪರಂಪರೆಯನ್ನು ಅನಂತರದ ಶರಣರು ಮುಂದುವರಿ 
ಸಲಿಲ್ಲ. ಬಸವಣ್ಣನವರ ಅನ೦ತರದ ಕವಿಗಳು, ವಚನಗಳನ್ನು ಬರೆಯುವುದ 
ಕ್ಕಿಂತ ಕವನಗಳನ್ನೂ ದೀರ್ಫಕಾವ್ಠಗಳನ್ನೂ ಬರೆಯುವತ್ತಲೇ ಹೆಚ್ಚು ಒಲವು 
ತೋರಿಸಿದರು. ಆದರೆ ಬಸವಣ್ಣನವರ ಕ್ರಾಂತಿ ಕನ್ನಡ ಸಾಹಿತ್ಯದ ಮೇಲೆ 
ತನ್ನದೇ ಆದ ಒಂದು ಪ್ರಭಾವವನ್ನು ಬೀರಿದೆ. ಬಸವಣ್ಣನವರಿಗಿಂತ 
ಮೊದಲು, ಕವಿಗಳು ಕೃತಿರಚನೆಗೆ ಪ್ರರಾಣವಸ್ತುಗಳನ್ನು ಮಾತ್ರ ಆರಿಸಿಕೊಳ್ಳುತ್ತಿ 
ದ್ದರು. ಬಸವಣ್ಣನವರನ್ನು ಅನುಸರಿಸಿದ ಮುಂದಿನ ವೀರಶೈವ ಕವಿಗಳು 
ಮಾನವನಿಗೆ ಸಂಬಂಧಿಸಿದ ವಸ್ತುಗಳನ್ನೂ ಆರಿಸಿಕೊಳ್ಳತೊಡಗಿದರು ಹಾಗೂ 
ಸರಳಭಾಷೆಯಲ್ಲಿ ಕೃತಿರಚನೆ ಮಾಡಿದರು. ಇತರ ಧರ್ನಗಳಿಗೆ ಸೇರಿದ ಕವಿ 
ಗಳ ಮೇಲೆಯೂ ಇದು ಪ್ರಭಾವ ಬೀರಿತು. 

ಬಸವಣ್ಣನವರು ಮತ್ತು ಇತರರು ರಚಿಸಿದ ವಚನಗಳ ಸಂಖ್ಯೆ ಅಧಿಕ 
ವಾಗಿರಬೇಕು. ಇವುಗಳ ಸಂಖ್ಯೆ ಅನೇಕ ದಶಲಕ್ಷ ಎಂದು ನಂಬಲಾಗಿದೆ. 
ಇವುಗಳಲ್ಲಿರುವ ಹಲವು ವಚನಗಳು ನಿರ್ಲಕ್ಷ್ಯದಿಂದಾಗಿ ಕಳೆದೇಹೋಗಿವೆ. 
ಅನೇಕ ವಚನಗಳು, ಹದಿಮೂರನೆಯ ಶತಮಾನದಲ್ಲಿ ಮುಸ್ಲಿಮರ 
ಆಕ್ರಮಣದ ಕಾಲದಲ್ಲಿ, ನಷ್ಟವಾಗಿ ಹೋಗಿವೆ. ಇಸ್ಲಾಮ್‌ ದುರಾಕ್ರಮಣದಿಂದ 
ಹಿಂದೂ ಧರೃವನ್ನು ರಕ್ಷಿಸುವ ಉದ್ದೇಶದಿಂದ ಕ್ರಿ ಶ. 1336ರಲ್ಲಿ 
ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾಯಿತು. ವಿಜಯನಗರದ ರಾಜರ 
ಉಪಕಾರ ಬುದ್ದಿಯ ಆಶ್ರಯದಲ್ಲಿ ವಚನಗಳನ್ನು ಸಂಗ್ರಶಿಸಲಾಯಿತು. 
ಅವುಗಳನ್ನು ವೃವಸ್ಥೆಗೊಳಿಸಲಾಯಿತು; ಹಾಗೂ ಹದಿನೈದನೆಯ ಶತಮಾನ 
ದಲ್ಲಿ ಅವುಗಳಿಗೆ ವ್ಯ್ಕಾಖ್ಕಾನಗಳನ್ನೂ ಬರೆಯಲಾಯಿತು. ಈ ಹದಿನೈದನೆಯ 


1. ಇದು ಅವನ ಕಾವ್ಠನಾಮವಾಗಿ ಕಾಣುತ್ತದೆ. ನಿಜವಾದ ಹೆಸರು ನಮಗೆ 
ಸರಿಯಾಗಿ ತಿಳಿದಿಲ್ಲ. 


100 ಬಸವಣ್ಣನವರು 


ಶತಮಾನದ ಕೆಲವು ಅನುಭಾವಿಗಳೂ ವಚನಗಳನ್ನು ರಚಿಸಿದ್ದಾರೆ. ಆದರೆ 
ಗುಣಮಟ್ಟದಲ್ಲಿ ಇವು ಹಿಂದಿನ ಕಾಲದ ವಚನಗಳಿಗೆ ಹೋಲುವುದಿಲ್ಲ. 
ಈವರೆಗೆ ಸಂಸ್ಕರಿಸಿ ಮುದ್ರಿಸಲಾದಂತಹ, ಬಸವಣ್ಣನವರ ಹಾಗೂ ಇತರ 
ವಚನಕಾರರ ವಚನಗಳ ಸಂಖ್ಯೆ ಸುಮಾರು 12,000ಕ್ಕೂ ಅಧಿಕವೆನಿಸಿದೆ. 
ಕೂಸ ಹೂಸ ಹಸ್ತಪ್ರತಿಗಳ ಸ೦ಶೋಧನೆಯೊಂದಿಗೆ ಪ್ರತಿವರ್ಷ ಹೆಚ್ಚು ಹೆಚ್ಚು 
ವಚನಗಳು ಸಿಗುತ್ತಿವೆ. 

ಬಿಸವಣ್ಣನವರು ಪ್ರವಾದಿ, ಎಲ್ಲ ಪ್ರವಾದಿಗಳಂತೆ ಅವರಲ್ಲಿಯೂ ಕೆಲವು 
ದೌರ್ಬಿಲ್ಕಗಳಿದ್ದವು. ಅವರ ಇಡೀ ಬದುಕು, ಆತ್ಮ ಪರಿಪೂರ್ಣತೆ ಪಡೆ 
ಯುವ ದಿಕ್ಕಿನಲ್ಲಿನ ಒಂದು ಪ್ರಯತ್ನವಾಗಿತ್ತು; ಒಂದು ಹೋರಾಟವಾಗಿತ್ತು 
ಎ೦ಬಿ ಸ೦ಗತಿಯಿ೦ದಲೇ ಅವರು ಜನ್ಗತಃ ಸಿದ್ದರಲ್ಲವೆ೦ಬುದನ್ನು ನಮಗೆ 
ಸ್ಪಷ್ಟವಾಗಿ ತೋರಿಸುತ್ತದೆ. ಅವರು ಬೋಧಿಸಿದ ಹಾಗೂ ಆಚರಿಸಿದ ಎಲ್ಲ 
ವನ್ನೂ ಮೆಚ್ಚಲು ನಮಗೆ ಸಾಧ್ಯವಾಗದೆ ಇರಬಹುದು. ಅವರ ಹಲವು ನಡೆ 
ನುಡಿಗಳನ್ನು ಆ ಕಾಲದ ಸಮಾಜದ ದೃಷ್ಟಿಯಿಂದ ಪರಿಶೀಲಿಸಬೇಕಾಗು 
ತ್ತದೆ. ಆಗ ಮಾತ್ರ ಅವು ನಮಗೆ ಅರ್ಥಪೂರ್ಣವಾಗಿ ಕಾಣಲು ಸಾಧ್ಯ. ಈ 
ದೌರ್ಬಲ್ಕಗಳೇ ಬಸವಣ್ಣನವರನ್ನು ಹೆಚ್ಚು ಮಾನವೀಯ ಗುಣಗಳನ್ನುಳ್ಳವ 
ರಾಗಿಯೂ ಹಚ್ಚು ಪ್ರೀತಿಪಾಶ್ರರನ್ನಾಗಿಯೂ ಮಾಡಿವೆ. 

ಈ ಕಾಲದ ವೀರಶೈವ ಸಮಾಜ, ಬಸವಣ್ಣನವರ ಕನಸುಗಳ ಸಮಾಜ 
ವಾಗಿಲ್ಲದೆ ಇರಬಹುದು. ಆದರೆ ಯಾವ ಧರ್ದ ಅಥವಾ ಸಮಾಜ ತಾನೇ 
ಅದರ ಪ್ರವಾದಿಗಳ ಕನಸುಗಳ ಹತ್ತಿರ ಹತ್ತಿರ ಬರಲು ಸಾಧ್ಯ? ಆದಾಗ್ಯೂ 
ಬಸವಣ್ಣನವರ ಬಗ್ಗೆ ಕೈಗೊಳ್ಳುವ ಅಧ್ಯಯನದಿಂದ ಅವರ ಬೋಧನೆಗಳು 
ಇಂದಿನ ಪ್ರವಂಚಕ್ಕೂ ಅನ್ವಯಿಸುತ್ತವೆ ಎಂಬುದು ಅರಿವಾಗುತ್ತದೆ. ಪ್ರೇಮ, 
ದಯೆ, ಸತ್ಯ; ಮಾನವರೆಲ್ಲ ಸರಿಸಮಾನರೆಂಬ ಅವರ ಸಂದೇಶ, ಸಮಾಜದ 
ಎಲ್ಲ ಸದಸ್ಥರೂ "ಕಾಯಕ'ವೊಂದನ್ನು ಕೈಗೊಳ್ಳಬೇಕೆಂಬ ನಿರ್ಬಂಧ; ಅವರ 
ಸಾಮಾಜಿಕ ದೃಷ್ಠಿಕೋನ; ಬಡವರು ಹಾಗೂ ಶೋಷಿತರ ಬಗ್ಗೆ ಅವರಿಗಿದ್ದ 
ಪ್ರೀತಿ, ಅನುಕಂಪ-ಇವುಗಳನ್ನು ಹಳೆಯ ಕಾಲದ ವ್ಯಕ್ತಿಯೊಬ್ಬನ ಉಪದೇಶ 
ಗಳಂದು ಕಡೆಗಣಿಸಲು ಎಂದಿಗೂ ಸಾಧ್ಯವಿಲ್ಲ. 

ಬೆಳಗಾವಿಯಲ್ಲಿ ನಡೆದ ಭಾರತದ ರಾಷ್ಟ್ರೀಯ ಕಾಂಗೆಸ್ಸಿನ ಅಧ್ಯಕ್ಷತೆ 
ವಹಿಸಿದ್ದ ಮಹಾತ್ಮಾ ಗಾಂಧೀಜಿಯವರು, ತಾವು ಅಂದು ಭಾರತದಲ್ಲಿ 
ಮಾಡಲು ಪ್ರಯತ್ನಿಸುತ್ತಿರುವುದನ್ನು ಒಂದು ಬಗೆಯಲ್ಲಿ ಬಸವಣ್ಣನವರು 
ಕ್ರಿ.ಶ. ಹನ್ನೆರಡನೆಯ ಶತಮಾನದಲ್ಲಿಯೇ ಮಾಡಿಬಿಟ್ಟಿದ್ದರು ಎಂದು ಹೇಳಿ 
ದರಂತೆ. ಆಧುನಿಕ ಕಾಲದ ಭಾರತದ ಅತ್ಸಂತ ದೊಡ್ಡ ಸಮಾಜ ಸುಧಾ 
ರಕರಾದ ಗಾಂಧೀಜಿಯವರಿಂದ ಬಸವಣ್ಣನವರಿಗೆ ಇಂಥ ಗೌರವ ಲಭಿಸಿದೆ. 
ನವ್ಯ ಪಂಥದ ಕವಿಗಳೂ ಸಾಹಿಶಿಗಳೂ ಸಾಮಾನವಾಗಿ ಹಳಗನ್ನಡ ಸಾಹಿತ್ಯದ 


ಉಪಸಂಹಾರ 103 


ಬಿಗ್ಗೆ ಅಷ್ಟೇನೂ ಸಹಾನುಭೂಶಿಪರರಾಗಿಲ್ಲ: ಆದರೂ ಅವರು ವಚನ ಸಾಹಿತ್ಯ 
ವನ್ನು ಗಂಭೀರವಾಗಿ ತೆಗೆದುಕೊಂಡು ಅದರ ಜಾಗರೂಕ ಅಧ್ಯಯನ ನಡೆಸಿ 
ದ್ದಾರೆ. ಬಸವಣ್ಣನವರನ್ನು ಕುರಿತ ಅಧ್ಯಯನವೊಂದು ನಮ್ಮ ಕಾಲಕ್ಕೂ- 
ಸಾಮಾಜಿಕ ಇಶಿಹಾಸ ಹಾಗೂ ಸಾಹಿತ್ಯ ಇವೆರಡೂ ದೃದ್ಧಿಗಳಿಂದ ಹೇಗೆ ಸಂಗತ 
ವಾಗಿದೆ ಎಂದು ತೋರಿಸಿಲು ಈ ಬರಡು ವಿಚಾರಗಳನ್ನು ಕುರಿತು ಇಲ್ಲಿ 


` ಪ್ರಸ್ತಾಪಿಸಲಾಗಿದೆ. 


ಗೃಂಥಸೂಚಿ 


ಪ್ರಾಚೀನ ಕನ್ನಡ ಕೃತಿಗಳು 


ಅಕ್ಕನ ವಚನಗಳು (ಸಂ.ಎಲ್‌.ಬಸವರಾಜು, ಮೈಸೂರು, 1966) 
ಅಲ್ಲಮನ ವಚನಚಂದ್ರಿಕೆ (ಸ೦.ಎಲ್‌.ಬಿಸವರಾಜು, ಮೈಸೂರು, 1966) 
ಬಸವಣ್ಣನವರ ವಚನಗಳು (ಸಂ.ಎಸ್‌.ಎಸ್‌.ಬಸವನಾಳ, ಧಾರವಾಡ, 
1962) 
ಬಸವ ಪವಾಡ (ಸಂ.ಬಿ.ಎನ್‌. ಚಂದ್ರಯ್ಕ,ಮೈಸೂರು,1967) 
ಬಸವಪುರಾಣ (ಸ೦.ಆರ್‌.ಸಿ. ಹಿರೇಮಠ , ಧಾರವಾಡ, 
1958) 
ಬಿಸವರಾಜದೇವರ ರಗಳಿ (ಸಂ.ಓ.ಎಸ್‌. ವೆ೦ಕಣ್ಣಯ್ಯ, ಮೈಸೂರು, 
1965) 
ಚನ್ನಬಸವಣ್ಣನವರ ವಚನಗಳು (ಸಂ.ಆರ್‌. ಸಿ. ಹಿರೇಮಠ, 
ಧಾರವಾಡ, 1965) 
ಚೋರ ಬಸವಚರಿತೆ (ಬಳ್ಳಾರಿ,1 886) 
ದೇವರ ದಾಸಿಮಯ್ಯನ ವಚನಗಳು (ಸ೦.ಎಸ್‌. ಬಸವರಾಜು, ಮೈಸೂರು, 
1970) 
ಲಿಂಗಲೀಲಾ ವಿಲಾಸ ಚರಿತ್ರೆ (ಸ೦.ಎಲ್‌.ಎಸ್‌.ಭೂಸನೂರಮರ , 
ಧಾರವಾಡ, 1956) 
ಮೋಳಿಗೆ ಮಾರಯ್ಯ ಮತ್ತು (ಸಂ.ಚನ್ನಪ್ಪ ಉತ್ತಂಗಿ ಮತ್ತು 
ರಾಣಿ ಮಹಾದೇವಿಯ ವಚನಗಳು ಎಸ್‌.ಎಸ್‌. ಭೂಸನೂರ ಮಠ, 
ಧಾರವಾಡ, 1950) 
ನೀಲಮ್ಮನ ವಚನಗಳು ಮತ್ತು (ಸ೦.ಆರ್‌.ಸಿ. ಹಿರೇಮಠ , ಧಾರವಾಡ, 
ಅಿಂಗಮ್ಮನ ವಚನಗಳು 1968) 
ಸಮಯ ಪರೀಕ್ಷೆ (ಸಂ.ಬಿ.ಎಸ್‌.ಕುಲಕರ್ಣಿ, ಧಾರವಾಡ, 1958) 


ಶಿವೆದಾಸ ಗೀತಾಂಜಲಿ (ಸಂ.ಎಲ್‌.ಬಸವೆರಾಜು, ಮೈಸೂರು, 1963) 


ಗ್ರಂಥ ಸೂಚಿ 105 


ಶೂನ್ನಸಂ೦ಪಾದನೆ (ಸ೦.ಎಸ್‌.ಎಸ್‌. ಭೂಸನೂರ ಮಠ, 
| ರಾವೊರು, 1958) 
ಶೂನೃಸ೦ಪಾದನೆ (ಸ೦.ಎಲ್‌. ಬಸವರಾಜು, ಚಿತ್ರದುರ್ಗ, 
| 1969) 
ಸಿದ್ದರಾಮ ಚರಿತ್ರೆ ಸಂ.ಡಿ.ಎಸ್‌. ವೆಂಕಣ್ಣಯ್ಯ ಮತ್ತು 
ಸಿದ್ದರಾಮ ಸಾಹಿತ್ಯ ಡಿ.ಎಲ್‌.ನರಸಿ೦ಹಾಚಾರ್‌,ಶಿವಮೊಗ್ಗ, 1941) 
ಸಂಗ್ರಹ (ಸ೦.ಚನ್ನಪ್ಪ ಉತ್ತಂಗಿ, ಶೋಲಾಪುರ. 
1955) 
ವೃಷಭೇಂದ್ರ ವಿಜಯ (ಬಿಸವರಾಜವಿಜಯಂ) 
(ಸಂ.ಆರ್‌.ಸಿ. ಹಿರೇಮಠ, 
ಧಾರವಾಡ, 1968) 

ಆಧುನಿಕ ಕನ್ನಡ ಕೃತಿಗಳು 
ಚಿದಾನಂದಮೂರ್ತಿ, ಎಂ. | ಬಸವಣ್ಣನವರು 


(ಮೈಸೂರು, 1967) : 
ಕನ್ನಡ ಶಾಸನಗಳ ಸಾಂಸ್ಕತಿಕ ಅಧ್ಯಯನ 


(ಮೈಸೂರು.1966) 

ಚಿ೦ತಾಮಣಿ ಹಳೇಪೇಟಿಃ ಯುಗ ಪ್ರವರ್ತಕ ಬಸವಣ್ಣನವರು 
(ಮೈಸೂರು, 1944) 

ದೇಸಾಯಿ, ಪಿ.ಬಿ. ಃ "ಕರ್ನಾಟಕದ ಕಳಚೂರಿಗಳು' 
(ಕನ್ನಡ ಸಾಶಿತ್ಯ ಪರಿಷತ್‌ ಪತ್ರಿಕೆ, 

36,1-2,37,1 -2) 

ಗುಂಜಾಳ, ಎಸ್‌.ಆರ್‌. ಬಸವ ಸಾಹಿತ್ಯ ದರ್ಪಣ 
(ಬೆ೦ಗಳೂರು, 1967 

ಮುಗಳಿ, ಆರ್‌.ಎಸ್‌. : ಕನ್ನಡ ಸಾಹಿತೃ ಚರಿತ್ರೆ 
(ಮೈಸೂರು, 1953) 

ನರಸಿಂಹಾಚಾರ್‌ ಆರ್‌ : ಕರ್ನಾಟಕ ಕವಿ ಚರಿತೆ 


(ಸಂ. 1, ಬೆಂಗಳೊರು, 
ದ್ವಿತೀಯಮುದ್ರಣ,1 961; 

ಸಂ ||, ಬೆ೦ಗಳೂರು, 1919; ಸಂ, 
ಬೆಂಗಳೂರು, 1929) 


100 ಬಸವಣ್ಣನವರು 


ಪಾಟೀಲ, ಮಲ್ಲನಗೌಡ: (ಶ್ರೀ ಬಸವೇಶ್ವರರ ಮೇಲೆ ಹೊಸಬೆಳಕು 
(ಬೆಳಗಾವಿ, 1966) 


ಶ್ರೀನಿವಾಸಮೂರ್ತಿ, ಎಂ.ಆರ್‌. ; ಭಕ್ತಿಭಂಡಾರಿ ಬಸವಣ್ಣನವರು 
(ಬೆ೦ಗಳೂರು, 1931) ವಚನಧರ್ಮಸಾರ (ಮೈಸೂರು, 1946) 


(ಶ್ರೀಕಂಠ ಯ್ಯ, ಟಿ.ಎನ್‌ : “ಮಹಾದೇವಿಯಕ್ಕನ ಕೆಲವು ವಚನಗಳು" 
(ಕಾವ್ಯ ಸಮೀಕ್ಷೆ, ಮೈಸೂರು, 1947) 


ತೆಲುಗು (ಸಂ.ಎನ್‌.ವೆಂಕಟರಾವ್‌, 1952) 


ಬಿಸವಪುರಾಣಮು 
ENGLISH 

Desai. P.B.: Basaveshwara and His Times 
(Dharwar,1968) 
Deveerappa, H. (Ed): Vachanas cf Basavanna 
(Transtations from Basava 

by L.M.A. Menezes and 

S.M. Angac, Sirnigere,1967) 
Fleet, J.F.: Dynasties of the kanarese Districts 
(Bombay Gazetteer, |, 1896) 

Gopal, B.R.: Later Chalukyas of Kalyani 
(Thesis, unpublished) 

Hunashal, S.M.: The Lingayat Movement 
(Dharwar,1947 

Kane, PV. History of Dharmashastra, !! 


(pantsland2, Poona, 1941) 


ಗ್ರಂಥ ಸೂಚಿ 107 


Kuppuswami lyengar, G.R.:Kalachuries of Kalyani and 
their times, (Thesis, unpublished) 
Majumdar, R.C. (Ed): The struggle for Empire 
(Bombay, 1857) 
Nandimath, S.C: A Handbook of Virashaivism 
(Dharwar,1942) 
Nilakanta Sastn, K.A.: A History of South India 
(Oxford,1966) 

Ramanujan, A.K. and 


Krishnamurthi, M.G.: Some Kannada Poems 
(Calcutta,1 967) 

೦.೮. Wodeyer (Ed): Sri Basaveshwara 
(Bangalore, 1967) 

Sakhare,M. : History and Philosophy of 


Lingayat 91010೧ (being an introduction to 
Lingadharana Chandnka, Belgaum, 1947) 

Surendranath Dasgupta: A History of Indian 
Philosophy, Vol. v (Cambridge,1 962) 


ಶಾಸನಗಳು 


Epigraphia Indica, xx 

Bombay, Karnatak Inscriptions, |, pant 

Annual Report on Indian Epigrapny for1 956-57 
Epigraphia carnatica, vols. ॥। ೩೧೮ v 

ಕಲಬುರ್ಗಿ, ಎಂ.ಎಂ. ಶಾಸನಗಳಲ್ಲಿ ಶಿವಶರಣರು (ಧಾರವಾಡ, 1970) 


Printed at 18೧7 Printers. 120111: 


